ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೦ , ೨೦೧೫ ( ಮಾರ್ಗಶಿರ ೧೯ , ಶಕ ವರ್ಷ ೧೯೩೭) ಸಂಚಿಕೆ ೪೯ 
Volume 150 | Bengaluru, Thursday , December 10 , 2015 ( Margashira 19, Shaka Varsha 1937) | Issue 49 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿಯ ನಡವಳಿಗಳು ಬೆಂಗಳೂರು. 
ವಿಷಯ : ಈ ಇಲಾಖೆಯ ಅಧೀಕ್ಷಕರ ವೃಂದದ ನೌಕರರುಗಳಿಗೆ ಆಡಳಿತಾಧಿಕಾರಿ ವೃಂದಕ್ಕೆ ಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ : 1. ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿ ದಿ: 03 .07.2015 . 

2 . ಸರ್ಕಾರದ ಪತ್ರ ಸಂಖ್ಯೆ : ಒಣ 5 ಪಿಪಿಇ 2015 , ದಿ : 28.07.2015. 
3. ಸಂಬಂಧಪಟ್ಟ ಇತರೇ ಕಾಗದ ಪತ್ರಗಳು. 


ಪ್ರಸ್ತಾವನೆ : 


ದಿನಾಂಕ: 03. 07 .2015 ರಂದು ಜರುಗಿದ ಇಲಾಖಾ ಬಡ್ಡಿ ಸಮಿತಿ ಸಭೆಯಲ್ಲಿ ಈ ಕೆಳಕಂಡ ಅಧೀಕ್ಷಕರುಗಳ ಬಡ್ಡಿ ಬಗ್ಗೆ ಪರಿಶೀಲಿಸಿ, 
ಆಡಳಿತಾಧಿಕಾರಿ ಹುದ್ದೆಗೆ ಬಡ್ತಿ ನೀಡುವ ಬಗ್ಗೆ ನಿರ್ಣಯಿಸಿ, ಸದರಿ ಸಭೆಯ ನಿರ್ಣಯವನ್ನು ಅನುಮೋದಿಸುವಂತೆ ಹಾಗೂ ಇಲಾಖಾ ಮುಂಬಡ್ತಿ 
ಸಭೆಯಲ್ಲಿ ಬಡ್ತಿ ನೀಡಲು ನಿರ್ಣಯಿಸಿರುವ ಅಧೀಕ್ಷಕರ ಸ್ಥಳ ನಿಯುಕ್ತಿ ಬಗ್ಗೆ ಪ್ರಸ್ತಾವನೆಯನ್ನು ಸಹ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಿದ್ದು, ದಿನಾಂಕ 
28.07.2015ರ ಸರ್ಕಾರದ ಪತ್ರದಲ್ಲಿ ಸದರಿ ಪ್ರಸ್ತಾವನೆಗೆ ಅನುಮತಿಯನ್ನು ನೀಡಲಾಗಿರುತ್ತದೆ. ಹಾಗೂ ಬೆಂಗಳೂರಿನಲ್ಲಿ ಹೈದರಾಬಾದ್ -ಕರ್ನಾಟಕ 
ಪ್ರದೇಶಕ್ಕೆ ಕಲ್ಪಿಸಿರುವ ಮೀಸಲಾತಿಯಲ್ಲಿ ಒಂದು ಹುದ್ದೆ ಮೀಸಲಾಗಿದ್ದು, ಯಾವುದೇ ಅಭ್ಯರ್ಥಿ ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಯನ್ನು ಭರ್ತಿ ಮಾಡದೇ ಹಾಗೇ 

ಸಲಾಗಿರುತ್ತದೆ. ಆದ್ದರಿಂದ ಸರ್ಕಾರದ ಸೂಚನೆಯಂತೆ ಕೆಳಕಂಡ ನೌಕರರಿಗೆ ಆಡಳಿತಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ, ಸ್ಥಳ 
ನಿಯುಕ್ತಿಗೊಳಿಸುವ ಬಗ್ಗೆ ಕೆಳಗಿನಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಪಿಎನ್ / ಸಿಶಾ - 2 /229/2014 - 15 , ದಿನಾಂಕ : 29ನೇ ಜುಲೈ , 2015 . 

ರ್ಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ, ಈ ಕೆಳಕಂಡ ಅಂಕಣ ( 2) ರಲ್ಲಿ ನಮೂದಿಸಿರುವ 
ಅಧೀಕ್ಷಕರುಗಳಿಗೆ ( ವೇತನ ಶ್ರೇಣಿ . 20000 - 36300 ) ತಕ್ಷಣದಿಂದ ಜಾರಿಗೆ ಬರುವಂತೆ ಆಡಳಿತಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ, ವೇತನ ಶ್ರೇಣಿ ಕೆ. 21600 
600 - 24600 - 700 -28800 -800 - 33600 - 900- 39000 - 1050 -40050 ರಲ್ಲಿ ಸ್ಥಾನಪನ್ನ ಅವಧಿಯ ಮೇಲೆ ಅಂಕಣ (3) ರಲ್ಲಿ ನಮೂದಿಸಿರುವ 
ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ನೌಕರರ ಹೆಸರು, ಪದನಾಮ ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಕಛೇರಿ ಮತ್ತು ಸ್ಥಳ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಕಛೇರಿ 
- ಶ್ರೀಯುತರು 
01 

- 02 
ಜೆ. ಮಧುಸೂಧನ, ಅಧೀಕ್ಷಕರು, 

ಆಡಳಿತಾಧಿಕಾರಿ , 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಬೆಂಗಳೂರು. 

ಬೆಂಗಳೂರು. 
( ಖಾಲಿ ಇರುವ ಹುದ್ದೆಗೆ) 


ಕ್ರಸಂ 


03 


( ೪೭೦೯ ) 


ಕ್ರಸಂ 


- 02 


2 


| 


೪೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ನೌಕರರ ಹೆಸರು, ಪದನಾಮ ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಕಛೇರಿ ಮತ್ತು ಸ್ಥಳ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಕಛೇರಿ 
- ಶ್ರೀಯುತರು 
01 | 

- 

03 
ಎಸ್ . ಎಂ . ನಾಗರಾಜ್ , ಅಧೀಕ್ಷಕರು, 

ಆಡಳಿತಾಧಿಕಾರಿ, 
ಸರ್ಕಾರಿ ಅಭಿಯೋಜಕರ ಕಛೇರಿ, 

ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹಾವೇರಿ. 

ಬೆಂಗಳೂರು ನಗರ. 

( ಖಾಲಿ ಇರುವ ಹುದ್ದೆಗೆ) 
3 | ವೈ .ಐ . ಗುರಾಣಿ, 

ಆಡಳಿತಾಧಿಕಾರಿ, 
ಅಧೀಕ್ಷಕರು. 

ಕಾನೂನು ಅಧಿಕಾರಿ ( ಹಿರಿಯ ) ರವರ ಕಛೇರಿ, ಬೆಳಗಾವಿ ವಿಭಾಗ, 
ಸರ್ಕಾರಿ ಅಭಿಯೋಜಕರ ಕಛೇರಿ, 

ಬೆಳಗಾವಿ. 
ಬಾಗಲಕೋಟೆ. 

( ಖಾಲಿ ಇರುವ ಹುದ್ದೆಗೆ) 
4 | ಕೆ. ವೆಂಕಟೇಶ್, 

ಆಡಳಿತಾಧಿಕಾರಿ , 
ಅಧೀಕ್ಷಕರು, 

ಕಾನೂನು ಅಧಿಕಾರಿ ( ಹಿರಿಯ ) ರವರ ಕಛೇರಿ, 
ಸರ್ಕಾರಿ ಅಭಿಯೋಜಕರ ಕಛೇರಿ, 

ಬೆಂಗಳೂರು. 
ಮೈಸೂರು. 

( ಖಾಲಿ ಇರುವ ಹುದ್ದೆಗೆ) 
ಇ. ನಾಗರಾಜ್ , 

ಆಡಳಿತಾಧಿಕಾರಿ, 
ಅಧೀಕ್ಷಕರು. 

ಕಾನೂನು ಅಧಿಕಾರಿ ( ಹಿರಿಯ ) ರವರ ಕಛೇರಿ, 
ಸರ್ಕಾರಿ ಅಭಿಯೋಜಕರ ಕಛೇರಿ , 

ಬೆಂಗಳೂರು ನಗರ ವಿಭಾಗ . 
ಚಿತ್ರದುರ್ಗ 

ಬೆಂಗಳೂರು. 

( ಖಾಲಿ ಇರುವ ಹುದ್ದೆಗೆ) 
ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಕಲ್ಪಿಸಿರುವ ಮೀಸಲಾತಿ ಅನ್ವಯ ಒಂದು ಹುದ್ದೆಯನ್ನು ಬೆಂಗಳೂರಿನಲ್ಲಿ ಮೀಸಲಿರಿಸಿರುವ ಹಿನ್ನೆಲೆಯಲ್ಲಿ, 
ಕ್ರ. ಸಂ . 5 ರಲ್ಲಿನ ನೌಕರರ ಬಡ್ತಿ ಆದೇಶವು ದಿನಾಂಕ 01/ 08 /2015 ರಿಂದ ಜಾರಿಗೆ ಬರುತ್ತದೆ. 

ಅಂಕಣ ( 2) ರಲ್ಲಿ ಸೂಚಿಸಿರುವ ಕಛೇರಿ ಮುಖ್ಯಸ್ಥರು ನೌಕರರನ್ನು ತಕ್ಷಣ ಕರ್ತವ್ಯದಿಂದ ಬಿಡುಗಡೆ ಮಾಡುವುದು. ಅಂಕಣ (3) ರಲ್ಲಿ 
ನಮೂದಿಸಿರುವ ಕಛೇರಿ ಮುಖ್ಯಸ್ಥರು ಸದರಿ ನೌಕರರು ಬಡ್ತಿ ಹೊಂದಿದ ಸ್ಥಳದಲ್ಲಿ ವರದಿ ಮಾಡಿಕೊಂಡ ಬಗ್ಗೆ ತಕ್ಷಣ ಈ ಕಛೇರಿಗೆ ವರದಿಯನ್ನು ಸಲ್ಲಿಸಲು 
ಸೂಚಿಸಲಾಗಿದೆ. 


S 


P . R . 911 


S . C . 5 


ಕೆ. ರಾಮಣ್ಣ, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, ( ಪ್ರಭಾರ), 

ಬೆಂಗಳೂರು. 


ಸಾರಿಗೆ ಇಲಾಖೆ 
ನೋಂದಣಿ ಪ್ರಾಧಿಕಾರ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಸಾಗರ ಇವರ ನಡವಳಿಗಳು. 
ಉಪಸ್ಥಿತರು: ಶ್ರೀ ಗುರುಮೂರ್ತಿ, ಕುಲಕರ್ಣಿ ನೋಂದಣಿ ಪ್ರಾಧಿಕಾರ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ 
ವಿಷಯ : ವಾಹನ ಕ್ರಮಾಂಕ ಕೆಎ 15 /3015 ರ ನೋಂದಣಿ, ನೋಂದಣಿ ಮತ್ತು ನೋಂದಣಿ ಪತ್ರ ರದ್ದು ಪಡಿಸುವ ಬಗ್ಗೆ. 

1 . ಶ್ರೀಮತಿ ವಾಣಿ ಎಂ .ಎಸ್ . ಕೋಂ . ಎಂ . ಆರ್. ಸತೀಶ್, ಮೆ : ಎಂ . ಎನ್ . ಪಿಕಲ್ ಇಂಡಸ್ಟ್ರೀಸ್, ಶಿರಾಳಕೊಪ್ಪ ರವರ ಅರ್ಜಿ 
ಉಲ್ಲೇಖ : ದಿನಾಂಕ : 19 - 08 - 15 

2 . ಮೋ . ವಾ . ನೀ .ರವರ ವರದಿ ದಿ : 24 - 9 - 2015 


ಪ್ರಸ್ತಾವನೆ : 

ವಾಹನ ಮಾಲೀಕರಾದ ಶ್ರೀಮತಿ ವಾಣಿ ಎಂ .ಎಸ್, ಕೋಂ ಎಂ . ಆರ್. ಸತೀಶ್, ಮೆ . ಎಂ .ಎನ್. ಪಿಕಲ್ ಇಂಡಸ್ಟ್ರೀಸ್ , ಶಿರಾಳಕೊಪ್ಪರವರು ತಮ್ಮ 
ವಾಹನ ಕ್ರಮಾಂಕ ಕೆಎ 15 /3015 (ಎಲ್. ಜಿ. ವಿ) ವಾಹನವು ಸಾರ್ವಜನಿಕರ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಿರದ ಕಾರಣ ಸದರೀ ವಾಹನದ ನೋಂದಣಿ 
ರದ್ದತಿ ಬಗ್ಗೆ ಈ ಕಛೇರಿಯಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಅಂತೆಯೇ ಈ ಕಛೇರಿಯ ಮೋ . ವಾ . ನೀ . ರವರು ಸದರೀ ವಾಹನವನ್ನು ತಪಾಸಣೆ ಮಾಡಿ ವಾಹನವು 
ಸಾರ್ವಜನಿಕರ ರಸ್ತೆಯಲ್ಲಿ ಸಂಚರಿಸಲು ಯೋಗ್ಯವಿಲ್ಲದ ಕಾರಣ ವಾಹನದ ನೋಂದಣಿ ರದ್ದತಿ ಬಗ್ಗೆ ಶಿಫಾರಸ್ಸು ಮಾಡಿರುತ್ತಾರೆ. ಮೇಲ್ಕಂಡ ಅಂಶಗಳನ್ನು 
ಪರಿಗಣಿಸಿ ವಾಹನ ಮಾಲೀಕರು ಸದರೀ ವಾಹನವನ್ನು ದುರಸ್ತಿ ಮಾಡಿಸಿ ರಸ್ತೆಗೆ ತರಬಾರದೆಂಬ ಷರತ್ತಿನ ಮೇರೆಗೆ ವಾಹನ ಕ್ರಮಾಂಕ ಕೆಎ 15/3015 
(ಎಲ್. ಜಿ. ವಿ) ವಾಹನದ ನೋಂದಣಿ ಹಾಗೂ ನೋಂದಣಿ ಪತ್ರ ಇವುಗಳನ್ನು ರದ್ದುಗೊಳಿಸಲು ಆದೇಶ ಹೊರಡಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೪೭೧೧ 


ಆದೇಶ 


ಸಂಖ್ಯೆ .ಸಪ್ರಾಸಾಅ/ ಸಾಗರ / ಆರ್‌ಜಿಎನ್ / ಕೆಎ15 / 3015 (ಎಲ್ . ಜಿ. ವಿ .) 15 - 16 , ದಿನಾಂಕ 24 - 9 - 2015 . 


ಮೋಟಾರು ವಾಹನ ಕಾಯಿದೆ 1988ರ ವಿಧಿ 55 (1) ರ ಅಡಿಯಲ್ಲಿ ಗುರುಮೂರ್ತಿ ಕುಲಕರ್ಣಿ ಹೆಚ್. ನೋಂದಣಿ ಪ್ರಾಧಿಕಾರ ಹಾಗೂ ಸಹಾಯಕ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಆದ ನಾನು ಮೋಟಾರು ವಾಹನ ಕಾಯ್ದೆ ಹಾಗೂ ವಿಧಿಗಳಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ವಾಹನ 
ಕ್ರಮಾಂಕ ಕೆಎ15 /3015 ( ಎಲ್. ಜಿ. ವಿ) ಇದರ ನೋಂದಣಿ ಹಾಗೂ ನೋಂದಣಿ ಪತ್ರವನ್ನು ಮುಂದೆ ಸರ್ಕಾರಕ್ಕೆ ಸದರೀ ವಾಹನದಿಂದ ಬರಬೇಕಾದ 
ಬಾಕಿಗಳು ಇದ್ದಲ್ಲಿ ವಾಹನ ಮಾಲೀಕರೇ ಪಾವತಿಸಬೇಕೆಂಬ ಷರತ್ತಿನ ಮೇರೆಗೆ ದಿ: 24 - 9 - 2015 ರಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಿರುತ್ತೇನೆ. 

ವಾಹನದ ವಿವರ 


1. ವಾಹನ ಕ್ರಮಾಂಕ 


ಕೆಎ 5 /3015 


2 . ವಾಹನ ವರ್ಗ 
3. ತಯಾರಿಕಾ ವರ್ಷ 
4. ಛಾಸೀ ನಂಬರ್ 
5 . ಇಂಜಿನ್ ನಂಬರ್ 


ಎಲ್ . ಜಿ. ವಿ . 
2004 ಫೆಬ್ರವರಿ 
ST91 - IN 621718 


F8BIN 2675740 


6. ಆಸನ ಸಾಮರ್ಥ್ಯ 


1 + 1 


7. ಮಾಲೀಕರ ಹೆಸರು, ವಿಳಾಸ 


ಶ್ರೀಮತಿ ಎಂ . ಎಸ್ . ವಾಣಿ, ಕೋಂ ಎಂ . ಆರ್. ಸತೀಶ್, 

ಮೆ . ಎಂ .ಎನ್, ಪಿಕಲ್ಸ್ ಇಂಡಸ್ಟ್ರೀಸ್, ಶಿರಾಳಕೊಪ್ಪ. 


ಪ್ರತಿಯನ್ನು ರಾಜ್ಯದ ಎಲ್ಲಾ ಪ್ರಾದೇಶಿಕ /ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಮಾಹಿತಿಗಾಗಿ ಸಲ್ಲಿಸಿದೆ. 


P . R . 912 


ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ 

ಸಾಗರ, ಶಿವಮೊಗ್ಗ ಜಿಲ್ಲೆ. 


S . C . 5 


ವಿಷಯ : 


ಒಳಾಡಳಿತ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ ಒಣ 18 ಪಿಪಿಇ 2015, ಬೆಂಗಳೂರು, ದಿನಾಂಕ : 31 .07.2015. 
ದಿನಾಂಕ: 01.01.2015ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ 

ಅಭಿಯೋಜಕರು/ಕಾನೂನು ಅಧಿಕಾರಿ ( ಹಿರಿಯ) ವೃಂದದ ಅಧಿಕಾರಿಗಳ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ : 1. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಸಂಖ್ಯೆ: ಡಿಪಿಎನ್ /ಸಿಶಾ/U/01/ 256/ 

2014 - 15, ದಿನಾಂಕ 02 - 03 - 2015. 

2. ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಮಸಂಖ್ಯೆ ದಿನಾಂಕ 12- 05 - 2015. 
ದಿನಾಂಕ: 01.01.2015ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ 
( ಹಿರಿಯ ) ವೃಂದದ ಅಧಿಕಾರಿಯ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿ ಪ್ರಕಟಿಸಲಾಗಿದೆ. 


ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 

(ಪೊಲೀಸ್ ಸೇವೆಗಳು – ಬಿ) 
ದಿನಾಂಕ: 01 .01 .2015 ರಲ್ಲಿದ್ದಂತೆ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ ( ಹಿರಿಯ ) ವೃಂದದ ಜೇಷ್ಠತಾ ಪಟ್ಟಿ 
ನೇರ 

ನೇಮಕಾತಿ 
ಹೆಸರು ನೇಮಕಾತಿ 

ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ ಜೇಷ್ಠತೆಗೆ 
ಶ್ರೀ / ಶ್ರೀಮತಿ ಮುಂಬಡ್ತಿ 

ದಿನಾಂಕ 

ಹೊಂದಿದ ದಿನಾಂಕ ನೈಜವಾದ 
ಇತರೆ 

ಅರ್ಹತಾ ದಿನಾಂಕ 


ಕ್ರಮ 


ಜನ್ಮ ದಿನಾಂಕ 


ಸಂಖ್ಯೆ 


01 


02 


03 


04 


05 


06 


07 
25. 01. 2007 

12 .11. 2004 
( ಒಇ519 ಪಿಪಿಇ 2005) | (ಪೂರ್ವಾನ್ವಯ ) 


ಎಂ . ವಿ . ಭಟಪನ್ನೆ 


ಮುಂಬಡ್ತಿ 


27.06.1955 


10 . 02 .1984 


೪೭೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


01 


02 


_ 03 


04 


05 


06 


07 


ಬೆಳಕ್ಕಿ ನಿಜಲಿಂಗಪ್ಪ 
ಮಹಾಲಿಂಗಪ್ಪ 


ಮುಂಬಡ್ತಿ 


01.05.1957 


06.03.1986 


ಡಿ. ಎಂ . ಕಾಮೋಜಿ 


ಮುಂಬಡ್ತಿ 


01.03.1955 


04.03.1986 


ಜಯಗೊಂಡ 
ಮಹಾವೀರ ಪಾಯಪ್ಪ 


ಮುಂಬಡ್ತಿ 


25 . 09.1955 


28.02 .1986 


ಬಿ. ಆರ್ . ನಾಡಗೌಡರ್ 


ಮುಂಬಡ್ತಿ 


15. 08.1956 


03 . 03.1986 


ಎಸ್. ಟಿ. ಬಿಕ್ಕಣ್ಣವರ್ 


ಮುಂಬಡ್ತಿ 


20. 09.1955 


03 . 03 .1986 


25. 01.2007 

12 . 11 .2004 
( ಒಇ519 ಪಿಪಿಇ 2005 ) | (ಪೂರ್ವಾನ್ವಯ ) 
25 . 01.2007 

12.11.2004 
(ಒಇ519 ಪಿಪಿಇ 2005 ) | ( ಪೂರ್ವಾನ್ವಯ ) 
25. 01. 2007 

12 .11.2004 
( ಒಇ519 ಪಿಪಿಇ 2005) | ( ಪೂರ್ವಾನ್ವಯ ) 
25. 01. 2007 (ಒಇ519 | 12 .11 .2004 

ಪಿಪಿಇ 2005) (ಪೂರ್ವಾನ್ವಯ ) 
25 . 01.2007 

12 .11.2004 
( ಒಇ519 ಪಿಪಿಇ 2005 ) ( ಪೂರ್ವಾನ್ವಯ ) 
25 . 01 .2007 

12.11.2004 
( ಒಇ519 ಪಿಪಿಇ 2005) . (ಪೂರ್ವಾನ್ವಯ ) 

25. 01. 2007 _ 12.11 .2004 
( ಒಇ519 ಪಿಪಿಇ 2005) | ( ಪೂರ್ವಾನ್ವಯ ) 
04 .11.2011 

18.06. 2007 
( ಒಣ 360 ಪಿಪಿಇ 2010) | ( ಪೂರ್ವಾನ್ವಯ ) 
04 . 11.2011 (ಒಇ 360 | 18.06.2007 

ಪಿಪಿಇ 2010) (ಪೂರ್ವಾನ್ವಯ ) 


ಜಿತೂರಿ ತಿಪ್ಪಣ್ಣಸಾ 
ಶೇಷಣ್ಣಸಾ 


ಮುಂಬಡ್ತಿ 


01.08.1956 


27.06.1986 


| ಬಿ. ಆರ್ . ಕುಲಕರ್ಣಿ 


ಮುಂಬಡ್ತಿ 


01.06. 1956 


05.03.1986 


ದೇವಾಪುರ ವೆಂಕಣ್ಣ 


ಮುಂಬಡ್ತಿ 


23. 07 .1956 


05 . 07.1986 


ಪುಷ್ಪಾ ಎಸ್. ನಾಯಕ್ 


ಮುಂಬಡ್ತಿ 


19 .041956 


| 


27. 06 .1986 


ಕೆ. ರುದ್ರಸ್ವಾಮಿ 


ಮುಂಬಡ್ತಿ 


01. 06.1958 


28. 01.1991 


12 


ಮುಂಬಡ್ತಿ 


01. 06 . 1957 


28.01.1991 


ಘೋರಡೆ ಅಂಬೇಡ್ಕರ್ 
ಸಿದ್ದಪ್ಪ 
ಲಮಾಣಿ ರಾಮಚಂದ್ರ 
ನಾರಾಯಣ 


13 


ಮುಂಬಡ್ತಿ 


01.06.1959 


30.01.1991 


_ 14 


ಬಿ. ರಂಗಯ್ಯ 


ಮುಂಬಡ್ತಿ 


01.06.1959 


31. 01.1991 


ತಳವಾರ್ ಅಶೋಕ 
ಮಹಾದೇವಪ್ಪ 


ಮುಂಬಡ್ತಿ 


01 .06 .1957 


| | 


21.01.1991 


16 


ಟಿ . ನಾಗರಾಜರೆಡ್ಡಿ 


ಮುಂಬಡ್ತಿ 


05. 01.1955 


11.12.1986 


17 


ಅಣ್ಣಾ ಸಾಹೇಬ 
ಅಪ್ಪಾಸಾಹೇಬ ಪಾರಶೆಟ್ಟಿ 


ಮುಂಬಡ್ತಿ 


26. 05.1955 | 


04 .08.1989 


04. 11. 2011 

18 .06 .2007 
( ಒಇ 360 ಪಿಪಿಇ 2010 ) (ಪೂರ್ವಾನ್ವಯ) 
04. 11 .2011 

18. 06.2007 
(ಒಇ 360 ಪಿಪಿಇ 2010 ) | (ಪೂರ್ವಾನ್ವಯ ) 
04 . 11.2011 

_ 18 . 06.2007 
(ಒಇ 360 ಪಿಪಿಇ 2010) (ಪೂರ್ವಾನ್ವಯ ) 
04 .11 .2011 ( ಒಇ 360 18 . 06 . 2007 
ಪಿಪಿಇ 2010) 

( ಪೂರ್ವಾನ್ವಯ ) 
04. 11 .2011 ( ಒಇ 360 18 .06.2007 
ಪಿಪಿಇ 2010) 

(ಪೂರ್ವಾನ್ವಯ ) 
04.11 .2011 

24 .07.2008 
| ( ಒಇ 360 ಪಿಪಿಇ 2010) (ಪೂರ್ವಾನ್ವಯ) 
04 .11 .2011 

24.07 .2008 
( ಒಇ 360 ಪಿಪಿಇ 2010 ) | (ಪೂರ್ವಾನಯ ) 
21 . 04 .2011 

24. 07.2008 
( ಒಇ 305 ಪಿಪಿಇ 2012) ( ಪೂರ್ವಾನ್ವಯ ) 
04.11.2011 ( ಒಇ 360 - 24 . 07.2008 

ಪಿಪಿಇ 2010) ( ಪೂರ್ವಾನ್ವಯ) 
26 .06. 2014 

24.07.2008 
(ಒಇ 524 ಪಿಪಿಇ 2012) (ಪೂರ್ವಾನ್ವಯ ) 
04.11.2011 

24. 07.2008 
( ಒಇ 360 ಪಿಪಿಇ 2010) | (ಪೂರ್ವಾನ್ವಯ ) 
04 .11 .2011 

24 . 07.2008 
( ಒಇ 360 ಪಿಪಿಇ 2010 ) (ಪೂರ್ವಾನ್ವಯ ) 
04 .11 .2011 

24 . 07.2008 
( ಒಣ 360 ಪಿಪಿಇ 2010) (ಪೂರ್ವಾನ್ವಯ ) 
04 .11 .2011 

24. 07 .2008 
( ಒಇ 360 ಪಿಪಿಇ 2010) | (ಪೂರ್ವಾನ್ವಯ ) 


18 | ಜೆ .ಎನ್. ದೇಸಾಯಿ 


ಮುಂಬಡ್ತಿ 


24.4.1955 


07 . 08.1989 


19 


| 


ಎಸ್ . ಆರ್ . ದೇಸಾಯಿ 


ಮುಂಬಡ್ತಿ 


27.05 .1955 


04. 08.1989 


20 | ವಿ .ಎಸ್. ಭಟ್ 


ಮುಂಬಡ್ತಿ 


25 .02.1958 


04 . 08 .1989 


| ಟಿ.ಎಸ್. ಗೋಪಿನಾಥ್ 


ಮುಂಬಡ್ತಿ 


18.06.1958 


02 . 08.1989 


ಎಲ್.ಎಸ್ ಸುಳ್ಳದ್ 


ಮುಂಬಡ್ತಿ 


20. 08 .1957 


05 . 08.1989 


ಪೂಜಾರಿ ರುದ್ರಪ್ಪ 


ಮುಂಬಡ್ತಿ 


23 .07.1958 


24.06.1994 


24 


ಲಲಿತ ಬಸವಣ್ಣೆಪ್ಪ 
ಸಂಗಣ್ಣವರ್ 


ಮುಂಬಡ್ತಿ 


01.04.1957 


25 . 06.1994 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


೪೭೧೩ 


01 


02 


03 


| 


04 


05 


25 


ಪಂಚಪ್ಪ ಭೀಮಪ್ಪ 
ಧರೆಣ್ಣವರ್ 


ಮುಂಬಡ್ತಿ 


- 23.07.1961 


23.06.1994 


06 

07 
04 .11 .2011 

24. 07. 2008 
( ಒಇ 360 ಪಿಪಿಇ 2010) . | (ಪೂರ್ವಾನ್ವಯ ) 
04. 11 .2011 ( ಒಇ 360 24 .07.2008 

ಪಿಪಿಇ 2010) (ಪೂರ್ವಾನ್ವಯ) 
04. 11 .2011 

04 . 11 .2011 
( ಒಇ 360 ಪಿಪಿಇ 2010 ). 


26 


| 


ನಾರಾಯಣ ಡಿ. 


ಮುಂಬಡ್ತಿ 


20 . 05 .1963 


24.06.1994 


27 | ರಘುಮೂರ್ತಿ ಕೃಷ್ಣಭಟ್ಟ | 


ಮುಂಬಡ್ತಿ 


| 


16. 04.1958 


| 


08 . 08 .1989 


- 28 | ವಾಗೀಶ್ ವಿ . ಹಿರೇಮರ್ 


ಮುಂಬಡ್ತಿ 
( ಒಣ 217 
ಪಿಪಿಇ 2013, 
ದಿನಾಂಕ : 
21.11. 2013 

ರನ್ವಯ 
ಪೂರ್ವಾನ್ವಯ 

ಬಡ್ತಿ) 


20 . 02 .1955 


| 


04 .08 .1989 


21 .11 .2013 

04 . 11 .2011 
(ಒಇ 217 ಪಿಪಿಇ 2013 ) | ( ಪೂರ್ವಾನ್ವಯ ) 


29 | ಎನ್. ಎಸ್ . ಪಾಟೀಲ್ 


ಮುಂಬಡ್ತಿ 


15 . 10 .1956 


03 .08 .1989 


04.11.2011 
(ಒಇ 360 ಪಿಪಿಇ 2010) 


04 .11 .2011 


30 | 


ಜಿ .ಹೆಚ್. ಅಮೃತ್‌ 
ಕುಮಾರ್ 


ಮುಂಬಡ್ತಿ 


14 .03.1959 


03. 08 .1989 


04.11. 2011 


31 


ಎಂ .ಆರ್. ಬನ್ನಿಹಟ್ಟಿ 


ಮುಂಬಡ್ತಿ 


01. 07 .1957 


03 . 08 .1989 


04 .11 .2011 


32 


|| ಎಸ್.ಬಷೀರ್ ಅಹಮದ್ 


ಮುಂಬಡ್ತಿ 


14.06.1959 


02 . 08.1989 


04 . 11 .2011 


33 | ಬಿ .ಜಯರಾಂ 


ಮುಂಬಡ್ತಿ 


29 .07. 1958 | 


24 .06 .1994 


04 . 11 .2011 


34 | ಅಂಜಲೀದೇವಿ 


ಮುಂಬಡ್ತಿ 


10 .05 .1969 


09 .02.1998 


04 . 11 .2011 
(ಒಣ 360 ಪಿಪಿಇ 2010) 

0411. 2011 
( ಒಣ 360 ಪಿಪಿಇ 2010) . 

04 .11. 2011 
( ಒಇ 360 ಪಿಪಿಇ 2010) 

04 .11 .2011 
( ಒಣ 360 ಪಿಪಿಇ 2010) 

04. 11. 2011 
( ಒಇ 360 ಪಿಪಿಇ 2010) 

04.11 .2011 
(ಒಣ 360 ಪಿಪಿಇ 2010) 
04. 11 .2011 ( ಒಇ 360 

ಪಿಪಿಇ 2010 ) 
04.11 .2011 (ಒಣ 360 

ಪಿಪಿಇ 2010) 

04.11.2011 
( ಒಣ 360 ಪಿಪಿಇ 2010) 


04 .11.2011 


| ಡಿ. ರಮೇಶ್ ಬಾಬು 


ಮುಂಬಡ್ತಿ 


01. 03.1967 


06 .02 .1998 


04 .11 .2011 


36 . 


ಮುಂಬಡ್ತಿ 


10 . 05 .1959 


09 . 02.1998 


04 .11 .2011 


ಹೆಚ್. ಎಂ . 
ರಘುಕುಮಾರ್ 
ಬಾಪೂಜಿ ಯಲ್ಲಪ್ಪ 
ಕೆಂಬಾವಿ 


ಮುಂಬಡ್ತಿ 


01. 06 .1961 


09 .02.1998 


04 . 11 .2011 


38 


| 


ಬಿ . ಎಂ . ನಾಗರಾಜ್ 


ಮುಂಬಡ್ತಿ 


01. 06.1959 


05 .02.1998 


04 .11.2011 


39 


ಜಿ , ಸುದರ್ಶನ್ 


ಮುಂಬಡ್ತಿ 


25.09 .1962 


09 .02.1998 


04 . 11 .2011 
( ಒಇ 360 ಪಿಪಿಇ 2010) 


04 .11 .2011 


40 


ಮುಂಬಡ್ತಿ 
ಮುಂಬಡ್ತಿ | 25 .10 .196ು | 09 . 02 . 

25.10. 1965 | 09. 02 .1998 


04 . 11 .2011 


ಲಕ್ಷ್ಮೀಬಾಯಿ ಮರಪ್ಪ 
ಯಳಸಂಗೀಕರ್ 
ಸಂಜೀವ ರಾಮಚಂದ್ರ 
ಶಿಂಧೆ 


ಮುಂಬಡ್ತಿ 


20 .06.1969 


13 .02. 1998 


04 .11.2011 


04.11.2011 
( ಒಣ 360 ಪಿಪಿಇ 2010 ) | 
04 .11. 2011 ( ಒಇ 360 

ಪಿಪಿಇ 2010 ) 
12 .11. 2014 ( ಒಇ 336 

ಪಿಪಿಇ 2014) 
(ಪೂರ್ವಾನ್ವಯ ) 


ಮಹಾಂತಪ್ಪ 


ಮುಂಬಡ್ತಿ 


23.12 . 1959 


11. 02 .1998 


04.11. 2011 


43 


ಶ್ರೀಶೈಲ ಶಿವಪ್ಪ 
ಲೋಕೂರ್ 


ಮುಂಬಡ್ತಿ 


01. 06.1964 


9. 02.1998 


04 .11. 2011 
( ಒಣ 360 ಪಿಪಿಇ 2010) 


04. 11 .2011 


೪೭೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


ಭಾಗ ೩ 


02 


_ 03 


04 


05 


06 


07 


ಸರೋಜಗೋಪಾಲ 
ಹೊಸಮನಿ 


ಮುಂಬಡ್ತಿ 


| 


17 .01.1966 


09 . 02 .1998 . 


04 . 11 .2011 


45 


ಜಿ, ಬಸವರಾಜು 


ಮುಂಬಡ್ತಿ 


03. 03 .1955 


| 


03 . 08 .1989 


05 .04. 2012 


46 . 


ಆರ್ . ಎಸ್ . 
ಮಾವಿನತೋಪ್ 


ಮುಂಬಡ್ತಿ 


08. 06 .1957 | 


03. 08. 1989 


05.04 .2012 


47 ಎನ್. ನಾಗೇಂದ್ರಪ್ಪ 


ಮುಂಬಡ್ತಿ 


04. 07.1956 


05 . 08 .1989 


05 .04 . 2012 


04 .11 .2011 
( ಒಇ 360 ಪಿಪಿಇ 2010) 

05 . 04. 2012 
( ಒಇ 38 ಪಿಪಿಇ 2012) 

05.04. 2012 
( ಒಇ 38 ಪಿಪಿಇ 2012) 

05 . 04 .2012 
(ಒಇ 38 ಪಿಪಿಇ 2012) . 

05 . 04. 2012 
( ಒಣ 38 ಪಿಪಿಇ 2012) 

05. 04 .2012 
( ಒಇ 38 ಪಿಪಿಇ 2012) 

05 .04 .2012 
( ಒಇ 38 ಪಿಪಿಇ 2012) 

05 .04.2012 
( ಒಇ 38 ಪಿಪಿಇ 2012) 


48 | ಎಂ . ಎ . ತಟಗಾರ್ 


ಮುಂಬಡ್ತಿ 


01. 06.1955 


07.08.1989 


05. 04 . 2012 


ಕಿಶೋರ್ ಕುಮಾರ್ 
ಗಣಪತರಾವ್ ಮುಚ್ಚಂಡಿ 


ಮುಂಬಡ್ತಿ 


24. 02.1957 


07.08.1989 


05. 04 . 2012 


50 


ಎಂ . ಹೆಚ್ . ಕಬಾಡಿ 


ಮುಂಬಡ್ತಿ 


06 . 07.1955 


01 .08. 1989 


05 .04.2012 


51 | ಈಶ್ವರ ಐಯಪ್ಪ ಅಡಿನ್ 


ಮುಂಬಡ್ತಿ | 


10 | 


03.08.1989 


05.04 .2012 


52 


ರಾಜಗೀರ್ ಬೀರಪ್ಪ 


ಮುಂಬಡ್ತಿ 


18 .07.1963 


06. 02 .1998 


05. 04.2012 (ಒಇ 38 

ಪಿಪಿಇ 2012) 


05 . 04 .2012 


53 


ಬಿ. ರಂಗಸ್ವಾಮಿ 


ಮುಂಬಡ್ತಿ | 05.06. 1963 


06 .02 .1998 


05 . 04 .2012 


54 


ಚಿನ್ನವೆಂಕಟರವಣಪ್ಪ 


ಮುಂಬಡ್ತಿ 


01. 06.1967 


06 .02.1998 


05.04.2012 


55 


ಕೆ. ಜೆ . ಮೀನಾಕುಮಾರಿ 


ಮುಂಬಡ್ತಿ 


19. 08.1970 


24. 01. 2000 


05.04 .2012 


56 | ಜಿ .ಕೆ . ಮಾಹುರ್‌ಕರ್ 


ಮುಂಬಡ್ತಿ 


12.06.1965 


24 . 01.2000 


05 .04. 2012 


57 | ಎಸ್ . ಎನ್ . ಹಿರೇಮನಿ 


ಮುಂಬಡ್ತಿ 


22.07.1959 


03 .08.1989 


31. 05 .2012 


58 | ಕೆ. ಶಿವಪ್ರಸಾದ್ ಆಳ್ವ 


ಮುಂಬಡ್ತಿ 


27.03.1967 


23.06.1994 


20 . 06 .2012 


59 


ಕೆ. ಹೆಚ್. ಶ್ರೀಮತಿ 


ಮುಂಬಡ್ತಿ 


28.08.1962 


27. 06.1994 


20 .06.2012 


ಅಜಿತ್ ಕುಮಾರ್ 
ಡಿ . ಹಮಿಗಿ 


ಮುಂಬಡ್ತಿ 


03.05.1960 


24 .06.1994 


05. 04. 2012 
(ಒಇ 38 ಪಿಪಿಇ 2012 ) 

05 .04.2012 
( ಒಇ 38 ಪಿಪಿಇ 2012) 

05. 04. 2012 
( ಒಇ 38 ಪಿಪಿಇ 2012) . 

05. 04 . 2012 
( ಒಇ 38 ಪಿಪಿಇ 2012 ) . 

31.05.2012 
( ಒಇ 260 ಪಿಪಿಇ 2012) 

20.06 .2012 
( ಒಇ 260 ಪಿಪಿಇ 2012) 

20. 06 . 2012 
( ಒಇ 260 ಪಿಪಿಇ 2012 ) 

20. 06.2012 
( ಒಇ 260 ಪಿಪಿಇ 2012) 

20 . 06 . 2012 
( ಒಇ 260 ಪಿಪಿಇ 2012 ) 

20. 06 . 2012 
( ಒಇ 260 ಪಿಪಿಇ 2012) . 

20. 06 . 2012 
( ಒಇ 260 ಪಿಪಿಇ 2012) 

20 .06.2012 
( ಒಇ 260 ಪಿಪಿಇ 2012) 

20.06 . 2012 
( ಒಇ 260 ಪಿಪಿಇ 2012) 

20 .06.2012 
( ಒಇ 260 ಪಿಪಿಇ 2012) 

20. 06 . 2012 
( ಒಇ 260 ಪಿಪಿಇ 2012) 


20.06.2012 


ಮುಂಬಡ್ತಿ 


23 .07 .1959 


27. 06.1994 


20. 06.2012 


ಭೀಮಾ ಶಂಕರ 
ಅಂಬಲಗಿ. 
ಶೈಲಜಾ ಮಲ್ಲನಗೌಡ 
ಪಾಟೀಲ್ 


ಮುಂಬಡ್ತಿ 


04 . 05 .1964 | 


28.06 .1994 


20.06 .2012 


63 


ಎ . ಪಿ . ಫಿರೋಜ್ ಖಾನ್ || 


ಮುಂಬಡ್ತಿ 


01.06.1963 


24 .06.1994 


20 . 06 .2012 


64 


ಹರಸೂರು ಚನ್ನಪ್ಪ 
ಗುರುಶಾಂತಪ್ಪ 


ಮುಂಬಡ್ತಿ 


01. 06.1962 


28. 06.1994 


20.06.2012 


ಸಿದ್ದಪ್ಪ ರುದ್ರಪ್ಪ ಸೂಡಿ | 


ಮುಂಬಡ್ತಿ 


08 . 071956 


25. 06.1994 


20.06.2012 


66 


ಎಸ್. ಎಂ . ನಾಗಪ್ಪ 


ಮುಂಬಡ್ತಿ 


01.10 . 1957 


28. 06 .1994 


20. 06 .2012 


67 . 


ವಿರೋಪಾಕ್ಷಪ್ಪ 
ಗಂಗಾಧರಪ್ಪ ಯಳಗೇರಿ 


ಮುಂಬಡ್ತಿ 


01 . 06.1960 


| | 


24 . 06 .1994 


20.06 .2012 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೪೭೧೫ 


01 


02 


03 


04 


05 


07 


68 | ಜೆ. ಕಮಲ 


ಮುಂಬಡ್ತಿ 


31.10.1958 


23. 06 .1994 


20.06.2012 


69 


ಕೆ. ಜಿ. ಪುರಾಣಿಕಮಠ 


ಮುಂಬಡ್ತಿ 


01.06.1955 


25 . 06 .1994 


20. 06. 2012 


70 


ಜ್ಯೋತಿಬಾ ಲಕ್ಷ್ಮಣ 
ಪವಾರ್ 


ಮುಂಬಡ್ತಿ 


07.12.1959 


23 .06.1994 


20. 06.2012 


06 
20. 06 . 2012 
( ಒಇ 260 ಪಿಪಿಇ 2012) 

20.06 .2012 
( ಒಇ 260 ಪಿಪಿಇ 2012 ) 

20 .06.2012 
( ಒಇ 260 ಪಿಪಿಇ 2012 ) 

20. 06 . 2012 
( ಒಇ 260 ಪಿಪಿಇ 2012) 

20.06 . 2012 
(ಒಇ 260 ಪಿಪಿಇ 2012) 

20. 06 . 2012 
( ಒಇ 260 ಪಿಪಿಇ 2012) 


71 


ಕೆ. ಪುಷ್ಪರಾಜ್ 


ಮುಂಬಡ್ತಿ 


03 .4 .1959 


23.06.1994 


20 .06.2012 


12 


| ಕೆಂಚನಗೌಡ್ರ ಕೊಟ್ರೇಗೌಡ | | ಮುಂಬಡ್ತಿ 


15. 07.1960 


27. 06.1994 


20 .06.2012 


73 


ಮುಂಬಡ್ತಿ 


04.02 .1964 


22 . 06.1994 


20.06.2012 


ಭಟ್ಟ ಸಂಜಯಕುಮಾರ 
ವೆಂಕಟರಮಣ 
ಚನ್ನಮಲ್ಲಪ್ಪ 
ಮಹಾದೇವಪ್ಪ 
ಬೆಳಲದವರ್ 


ಮುಂಬಡ್ತಿ | 


16.04 .1959 


24 .06.1994 


20. 06 .2012 
( ಒಇ 260 ಪಿಪಿಇ 2012 ) 


20. 06.2012 


75 


ಮಹಾಂತಪ್ಪ ಪಾಟೀಲ್ 


ಮುಂಬಡ್ತಿ 


27. 07.1958 


27. 06.1994 


20. 06. 2012 


76 


ಮುಂಬಡ್ತಿ 


21.04.1959 


28. 06 .1994 


20. 06.2012 


ಅರುಂಧತಿ 
ಗುರುರಾಜರಾವ್ 
ಭಾಂಡೇಕರ್ ಧರ್ಮಪ್ಪ 
ಅಣ್ಣಪ್ಪ 
ಆನಂದ ಮಾರುತಿ 
ಹೊಸಮನಿ 


ಮುಂಬಡ್ತಿ 


- 01.06. 1961 


24. 06 .1994 


20. 06 . 2012 
( ಒಇ 260 ಪಿಪಿಇ 2012) 

20 . 06 . 2012 
(ಒಇ 260 ಪಿಪಿಇ 2012) 

20. 06 . 2012 
( ಒಇ 260 ಪಿಪಿಇ 2012) 

20.06 .2012 
( ಒಇ 260 ಪಿಪಿಇ 2012 ) 

20.06. 2012 
(ಒಇ 260 ಪಿಪಿಇ 2012) 


20 . 06 . 2012 


78 . 


ಮುಂಬಡ್ತಿ 


01.06.1958 


23. 06 .1994 


20. 06 .2012 


79 | ಸುರೇಶ್ ಆನಂತ ಪಾಸ್ತೆ 


ಮುಂಬಡ್ತಿ 


06.06.1961 


24.06.1994 


20 . 06 .2012 


80 


ಪರಮಶಿವಯ್ಯ ರಾಚಯ್ಯ 
ಹೊಸಳ್ಳಿಮಠ 


ಮುಂಬಡ್ತಿ 


01. 06 .1960 | 


25 . 06 .1994 


20.06.2012 


ಮಲ್ಲರಾಜೇಗೌಡ 


ಮುಂಬಡ್ತಿ 


14.08.1958 


24 .06 .1994 


20. 06 .2012 


ಹೆಚ್.ಇ. ಚಿನ್ನಪ್ಪ 


ಮುಂಬಡ್ತಿ 


03. 07 .1963 


27. 06.1994 


20 .06 . 2012 
( ಒಇ 260 ಪಿಪಿಇ 2012 ) 

20 .06. 2012 
( ಒಇ 260 ಪಿಪಿಇ 2012 ) 

20. 06.2012 
( ಒಇ 260 ಪಿಪಿಇ 2012) 

20. 06 .2012 
( ಒಇ 260 ಪಿಪಿಇ 2012 ) 

20. 06 . 2012 
( ಒಇ 260 ಪಿಪಿಇ 2012) . 


20.06.2012 


ಎನ್.ಆರ್. ಲೋಕೇಶ್ 


ಮುಂಬಡ್ತಿ 


06. 01.0959 


24 .06.1994 


20. 06.2012 


84 | ಆರ್‌. ಬಾಲಕೃಷ್ಣ 


ಮುಂಬಡ್ತಿ 


01 . 06 .1962 


23.06.1994 


20 . 06. 2012 


85 


ಬಷೀರ್ ಅಹಮದ್ 
ಇಬ್ರಾಹಿಂ ಮಖಾಂದಾರ್ 


ಮುಂಬಡ್ತಿ 


01.06.1963 


25.06.1994 


20. 06. 2012 
( ಒಇ 260 ಪಿಪಿಇ 2012 ) 


20.06.2012 


ಕಲ್ಯಾಣರಾವ್ ಕುಲಕರ್ಣಿ 


ಮುಂಬಡ್ತಿ 


01.08.1962 


23 .06.1994 


20 .06.2012 
( ಒಇ 260 ಪಿಪಿಇ 2012) 


20. 06.2012 


ಮುಂಬಡ್ತಿ 


21 .07.1962 


23 .06.1994 


20. 06.2012 


ಪಾಟೀಲ್ ಸಿದ್ದನಗೌಡ 
ವೀರಭದ್ರಗೌಡ 
ಬ್ಯಾಳಿರೊಟ್ಟಿ ಮಹಮದ್ 
ಆಲಿ ಮಹಮದ್ ಸಾಬ್ 


88 


ಮುಂಬಡ್ತಿ 


08. 10.1957 


23.06.1994 


20.06.2012 
( ಒಇ 260 ಪಿಪಿಇ 2012 ) . 

20. 06 . 2012 
(ಒಇ 260 ಪಿಪಿಇ 2012 ) 

20. 06 . 2012 
( ಒಇ 260 ಪಿಪಿಇ 2012) . 


20 . 06 .2012 


89 


ಎಂ . ಚಂದ್ರಪ್ಪ 


ಮುಂಬಡ್ತಿ 


01.06.1961 


11. 02 .1998 


20. 06 .2012 


೪೭೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


02 


- 03 


04 


- 


05 


06 


07 


20.06. 2012 
90 ಬಲಭೀಮ ಮುಂಬಡ್ತಿ 01 . 06 .1960 | 09. 02.1998 

20.06.2012 
( ಒಇ 260 ಪಿಪಿಇ 2012) 

20 .06 .2012 
91 ) ಸಿಂಗಚಾಂಗದೇವ ಮುಂಬಡ್ತಿ 11. 01.1967 17. 01. 2000 

20. 06.2012 
( ಒಇ 260 ಪಿಪಿಇ 2012) 

20 .06.2012 
92 | ಬಿ .ಕೆ. ಕಾಮಾಕ್ಷಿ ಮುಂಬಡ್ತಿ 13 .06.1965 21.01.2000 

20.06 .2012 

( ಒಇ 260 ಪಿಪಿಇ 2012) 
ಶ್ರೀ ಕೆ. ಶಿವಪ್ರಸಾದ್ ಆಳ್ವ, ಸರ್ಕಾರಿ ಅಭಿಯೋಜಕರು ಇವರು ಸಲ್ಲಿಸಿರುವ ಆಕ್ಷೇಪಣೆಯನ್ನು ಪರಿಶೀಲಿಸಿದ್ದು , ಜೇಷ್ಠತಾ ಪಟ್ಟಿ ಕ್ರಮ ಸಂಖ್ಯೆ: 23, 
24 , 25 ,26 ರಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 360 ಪಿಪಿಇ 2010, ದಿನಾಂಕ: 04 .11. 2011ರ ಪ್ರಕಾರ 
ದಿನಾಂಕ : 24.07.2008 ರಿಂದ ಪೂರ್ವಾನ್ವಯ ಮುಂಬಡ್ತಿ ನೀಡಲಾಗಿದೆ. ಕ್ರಮ ಸಂಖ್ಯೆ: 33 ರಿಂದ 44 ರವರೆಗಿನ ಅಧಿಕಾರಿಗಳಿಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಒಣ 360 ಪಿಪಿಇ 2017 , ದಿನಾಂಕ : 04.11.2011ರ ಪ್ರಕಾರ ಬಡ್ತಿ ದೊರೆತಿರುತ್ತದೆ. ಕ್ರಮಸಂಖ್ಯೆ: 52 ರಿಂದ 56 ರವರೆಗಿನ 
ಅಧಿಕಾರಿಗಳಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಇ 38 ಪಿಪಿಇ 2012 , ದಿನಾಂಕ: 05. 04.2012ರ ಪ್ರಕಾರ ಬಡ್ತಿ ದೊರೆತಿರುತ್ತದೆ. ಶ್ರೀ ಕೆ. ಶಿವಪ್ರಸಾದ್ 
ಆಳ್ವ ಅವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 360 ಪಿಪಿಇ, ದಿನಾಂಕ: 20. 06.2012ರ ಪ್ರಕಾರ ಬಡ್ತಿ ದೊರೆತಿರುತ್ತದೆ. ಅವರಿಗೂ ಹಾಗೂ ಅವರು 
ಅವಲೋಕಿಸಿರುವ ಅಧಿಕಾರಿಗಳಿಗೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬಡ್ತಿ ದೊರೆತಿರುತ್ತದೆ. ಅಲ್ಲದೇ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಜೈಷ್ಠತೆ ಆಧಾರದ 
ಮೇಲೆ ಬಡ್ತಿಯನ್ನು ನೀಡಲಾಗುತ್ತದೆ. ಆದ್ದರಿಂದ ಶ್ರೀ ಕೆ. ಶಿವಪ್ರಸಾದ್ ಆಳ್ವ, ಸರ್ಕಾರಿ ಅಭಿಯೋಜಕರು ಇವರ ಜೇಷ್ಠತೆಯನ್ನು ಕ್ರಮ ಸಂಖ್ಯೆ: 58ರಲ್ಲಿ 
ನಿಗಧಿಪಡಿಸಿರುವುದು ಸರಿಯಾಗಿರುತ್ತದೆ. 


P . R . 913 


S . C . 5 


ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 

(ಕಾಫಿಮೋಸ ಮತ್ತು ಅಭಿಯೋಗಗಳು) 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರುರವರ ನ್ಯಾಯಾಲಯ . 

ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 58 /2014 - 15 ದಿನಾಂಕ 18 /12 /2014 , 

ಸಂಖ್ಯೆ: ಎl .ಎಫ್‌ಒಸಿ, 58 /2014 - 15 ದಿನಾಂಕ : 14 /09 / 2015. 


ಉಪಸ್ಥಿತರು : 


ಫಿರ್ಯಾದಿ : 


ಶ್ರೀ ಎಂ . ಪುಟ್ಟಣ್ಣ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರು 
ವಲಯ ಅರಣ್ಯಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 
ಪತ್ತೆಯಾಗಿರುವುದಿಲ್ಲ . 


ಆರೋಪಿಗಳು : 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ: 17 - 12 - 2014 ರಂದು ರಕ್ತಚಂದನ ಮರದ ತುಂಡುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುವ ಬಗ್ಗೆ ಖಚಿತ ವರ್ತಮಾನದ 
ಮೇರೆಗೆ ಅರಣ್ಯ ಸಂಚಾರಿ ದಳದ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸದರಿ ದಿನದಂದು ಸಂಜೆ ಸುಮಾರು 7.00 ಗಂಟೆಯ ಸಮಯದಲ್ಲಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಹೊಸಕೋಟೆ ತಾಲ್ಲೂಕು, ಹೊಸಕೋಟೆ- ಮಾಲೂರು ರಸ್ತೆಯ ದೇವನಗುಂದಿ ಕ್ರಾಸ್ ಬಳಿ ಇಲಾಖಾ ವಾಹನದಲ್ಲಿ ಗಸ್ತು 

ದ್ದಾಗ ದಿನಾಂಕ: 18 -12 - 2014 ರಂದು ಬೆಳಗಿನ ಜಾವ ಸುಮಾರು 2.30 ಗಂಟೆಯ ಸಮಯದಲ್ಲಿ ಮಾಲೂರು ಕಡೆಯಿಂದ 
ಹೊಸಕೋಟೆ ಕಡೆಗೆ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಲಾರಿಯನ್ನು ಕಂಡು ನಿಲ್ಲಿಸಲು ಪ್ರಯತ್ನಿಸಿದಾಗ ಚಾಲಕನು ಲಾರಿಯನ್ನು ನಿಲ್ಲಿಸಿ ಓಡಲು 
ಪ್ರಾರಂಭಿಸಿದನು. ಆತನನ್ನು ಬೆನ್ನಟ್ಟಿ ಹಿಡಿಯಲು ಪ್ರಯತ್ನಿಸಿದಾಗ ಕತ್ತಲಿನಲ್ಲಿ ತಪ್ಪಿಸಿಕೊಂಡು ಓಡಿ ಪರಾರಿಯಾಗಿರುತ್ತಾನೆ. ನಂತರ ಲಾರಿಯನ್ನು ಬ್ಯಾಟರಿಗಳ 
ಸಹಾಯದಿಂದ ಅಜಮಾಯಿಸಿ ನೋಡಲಾಗಿ, ಲಾರಿಯ ಮೇಲ್ಬಾಗದಲ್ಲಿ ಮೆಕ್ಕೆಜೋಳದ ಮೂಟೆಗಳು ತುಂಬಿರುವುದು ಕಂಡುಬಂದಿತು . ಸದರಿ ಮೂಟೆಗಳನ್ನು 
ಪಕ್ಕಕ್ಕೆ ಜರುಗಿಸಿ ಒಳಭಾಗವನ್ನು ನೋಡಿದಾಗ ಹಸಿ ಮರದ ತುಂಡುಗಳನ್ನು ತುಂಬಿರುವುದು ಕಂಡುಬಂದಿದ್ದು , ಸದರಿ ಮರದ ತುಂಡುಗಳನ್ನು 
ಕೂಲಂಕುಶವಾಗಿ ಪರಿಶೀಲಿಸಿದಾಗ ಅವುಗಳ ಬಣ್ಣ ಹಾಗೂ ಗುಣಲಕ್ಷಣಗಳಿಂದ ರಕ್ತಚಂದನ ಮರದ ಜಾತಿಗೆ ಸೇರಿದ ಮರಗಳ ತುಂಡುಗಳೆಂದು 
ಖಾತರಿಪಡಿಸಿಕೊಂಡು ಲಾರಿಯನ್ನು ಪರಿವೀಕ್ಷಿಸಲಾಗಿ, ಲಾರಿ ನೋಂದಣಿ ಸಂಖ್ಯೆ: ಎಡಿಡಿ -3805 ಎಂದು ನಮೂದಿಸಲಾಗಿರುತ್ತದೆ. ಲಾರಿಯ ಒಳಭಾಗದಲ್ಲಿ 
ಪರಿಶೀಲಿಸಲಾಗಿ, ಯಾವುದೇ ದಾಖಲೆ ಪತ್ರಗಳು ಇರುವುದು ಕಂಡುಬಂದಿರುವುದಿಲ್ಲ. ಈ ಸಮಯದಲ್ಲಿ ಲಾರಿಯಲ್ಲಿದ್ದ ಮಾಲನ್ನು ಎಣಿಕೆ ಮತ್ತು ಅಳತೆ 
ಮಾಡಲು ಯಾವುದೇ ಅನುಕೂಲಗಳಿಲ್ಲದಿದ್ದ ಕಾರಣ ಮಾಲು ಸಹಿತ ವಾಹನವನ್ನು ಸರ್ಕಾರದ ಪರ ಅಮಾನತ್ತುಪಡಿಸಿ ಮುಂಜಾನೆ ಮಲ್ಲೇಶ್ವರಂನಲ್ಲಿರುವ 
ಅರಣ್ಯ ಭವನದ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆ ಬಳಿ ಸಾಗಿಸಿ ನಂತರ ವಿಷಯವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ 
ದಳ, ಬೆಂಗಳೂರು ರವರಿಗೆ ತಿಳಿಸಿ ನಂತರ ಇಲಾಖಾ ವಶದಲ್ಲಿದ್ದ ತೂಕದ ಯಂತ್ರದಿಂದ ಮೆಕ್ಕೆಜೋಳವನ್ನು ಎಣಿಕೆ ಮತ್ತು ತೂಕ ಮಾಡಿದಾಗ ಒಟ್ಟು 24 
ಮೂಟೆಗಳಿಂದ 1,229 ಕೆ. ಜಿ. ಮೆಕ್ಕೆಜೋಳ ಇರುವುದು ಕಂಡುಬಂದಿರುತ್ತದೆ. ನಂತರ ರಕ್ತಚಂದನ ಮರದ ತುಂಡುಗಳನ್ನು ಎಣಿಕೆ ಮತ್ತು ತೂಕ ಮಾಡಿದಾಗ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೪೭೧೭ 
ಒಟ್ಟು 193 ತುಂಡುಗಳಿಂದ ತೂಕ 3,983 ಕೆ. ಜಿ. ಇರುವುದು ಕಂಡುಬಂದಿರುತ್ತದೆ . ಸದರಿ ಮರಗಳ ತುಂಡುಗಳಿಗೆ ಅಳತೆ ಪಟ್ಟಿಯನ್ನು ಪ್ರತ್ಯೇಕವಾಗಿ 
ನಮೂದಿಸಿಕೊಳ್ಳಲಾಯಿತು. ಲಾರಿಯನ್ನು ಅಜಮಾಯಿಸಿ ನೋಡಲಾಗಿ, ಚಾರ್ಸಿ ಸಂಖ್ಯೆ: AL370/ 29 ALEN 100064 ಮತ್ತು ಇಂಜಿನ್ ಸಂಖ್ಯೆ: 
F1851422EF630 ಎಂದು ನಮೂದಲಾಗಿರುವುದು ಕಂಡು ಬಂದಿರುತ್ತದೆ. 


ನಂತರ ಲಾರಿಯನ್ನು ಅರಣ್ಯ ಭವನದ ಹಿಂಭಾಗದ ಆವರಣದಲ್ಲಿ ಸುರಕ್ಷತೆಯಿಂದ ನಿಲ್ಲಿಸಲು ಮತ್ತು ಮೆಕ್ಕೆಜೋಳದ ಮೂಟೆಗಳೊಂದಿಗೆ 
ರಕ್ತಚಂದನ ಮರದ ತುಂಡುಗಳನ್ನು ಅರಣ್ಯ ಭವನದ ದಾಸ್ತಾನು ಮಳಿಗೆಯಲ್ಲಿ ಸುರಕ್ಷತೆಗೊಳಿಸಲು ತೀರ್ಮಾನಿಸಿ ಸ್ಥಳದಲ್ಲಿ ಪಂಚನಾಮೆ ಕ್ರಮ ಜರುಗಿಸಿ ಈ 
ಕೃತ್ಯವು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 79 , 80 ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 1969ರ ನಿಯಮ 144ರ 
ಉಲ್ಲಂಘನೆಯಾಗಿರುವುದರಿಂದ ಈ ಕೃತ್ಯಕ್ಕೆ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ: 58/ 2014 - 15 ದಾಖಲು ಮಾಡಿ ಸದರಿ ಮಾಲು ಸಹಿತ ವಾಹನವನ್ನು 
ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಮೊಕದ್ದಮೆಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಫ್ತು ಮಾಡಲಾದ ವಾಹನ ಮತ್ತು ಮುದ್ದೆಮಾಲನ್ನು 
ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


ಪ್ರಕರಣದ ತನಿಖೆ ನಡೆಸಿದ ವಲಯ ಅರಣ್ಯಾಧಿಕಾರಿಗಳು ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ , ಅಮಾನತ್ತುಪಡಿಸಿಕೊಂಡಿರುವ ಲಾರಿ 
ನೋಂದಣಿ ಸಂಖ್ಯೆ: ಎಡಿಡಿ - 3805 ಹಾಗೂ ಅದರಲ್ಲಿದ್ದ 3,983 ಕೆ. ಜಿ. ತೂಕವುಳ್ಳ ಒಟ್ಟು 193 ರಕ್ತಚಂದನ ಮರದ ತುಂಡುಗಳನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳುವ ಕ್ರಮ ಜರುಗಿಸುವಂತೆ ವಲಯ ಅರಣ್ಯಾಧಿಕಾರಿಗಳು ವರದಿಯಲ್ಲಿ ಕೋರಿರುತ್ತಾರೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರುರವರ ಕಛೇರಿಯಿಂದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ ಇವರಿಗೆ ದಿನಾಂಕ: 22 -12 - 2014 , 16 - 01 - 2015 ಹಾಗೂ 06 - 02 - 2015ರಲ್ಲಿ ಪತ್ರಗಳನ್ನು ಬರೆದು ಲಾರಿ ನೋಂದಣಿ 
ಸಂಖ್ಯೆ: ಎಡಿಡಿ - 3805 ವಾಹನದ ಮಾಲೀಕತ್ವದ ವಿವರಗಳನ್ನು ನೀಡುವಂತೆ ಕೋರಲಾಗಿತ್ತು. ಈ ಮಧ್ಯೆ ದಿನಾಂಕ: 02 - 02 - 2015 ರಂದು ಡೆಕ್ಕನ್ 
ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ವಾಹನಕ್ಕೆ ಸಂಬಂಧಪಟ್ಟಂತೆ, ಯಾರಾದರೂ ವಾರಸುದಾರರಿದ್ದಲ್ಲಿ, ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಇವರ ಕಛೇರಿಯ ವೇಳೆಯಲ್ಲಿ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 30 ದಿನದೊಳಗಾಗಿ 
ಹಾಜರಾಗುವಂತೆ ಸೂಚಿಸಲಾಗಿತ್ತು. ಆದರೆ ವಾಹನಕ್ಕೆ ಸಂಬಂಧಿಸಿದ ಯಾವುದೇ ವಾರಸುದಾರರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಕಛೇರಿಗೆ 
ಹಾಜರಾಗಿರುವುದಿಲ್ಲ. 


ದಿನಾಂಕ: 25 -02 - 2015 ರಲ್ಲಿ ಮತ್ತೊಮ್ಮೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ ಇವರಿಗೆ ಪತ್ರ ಬರೆದು ಮುದ್ದಾಂ 
ಸಿಬ್ಬಂದಿಯನ್ನು ಕಳುಹಿಸಲಾಗಿತ್ತು. ಅದರಂತೆ ದಿನಾಂಕ: 26 - 02 - 2015 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ ಇವರು 
ವಾಹನದ ಮಾಲೀಕತ್ವದ ವಿವರವನ್ನು ದೃಢೀಕರಿಸಿ ಒದಗಿಸಿದ್ದು , ಸದರಿ ವರದಿಯಲ್ಲಿ ವಾಹನದ ಮಾಲೀಕರು ಶ್ರೀ ದುಡೆಕುಲಾ ನೌಶಾದ್ ಬಿನ್ ಡಿ, ಅನ್ವರ್ 
ಬಾಷಾ , ನಂ . ಸಿ - 4 , ವಲಸಪಲ್ಲಿ , ಪೆದ್ದಪಂಜನಿ ( ಮಂಡಲ್), ಚಿತ್ತೂರು, ಆಂಧ್ರಪ್ರದೇಶ ರಾಜ್ಯ ಎಂದು ತಿಳಿದುಬಂದಿರುತ್ತದೆ. ಈ ಸಂಬಂಧ ವಾಹನದ 
ಮಾಲೀಕರ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 11 ಬಿ ಪ್ರಕಾರ ನೋಟಿಸ್‌ ಹಾಗೂ ಸಮನ್ಸ್ ಅನ್ನು ನೋಂದಾಯಿತ ಅಂಚೆ ಮುಖಾಂತರ 
ದಿನಾಂಕ : 03 - 06 -2015ರಂದು ಜಾರಿ ಮಾಡಲಾಗಿತ್ತು. 

ಅದರಂತೆ ಶ್ರೀ ದುಡ್ಕುಲಾ ನೌಶಾದ್ ಬಿನ್. ಡಿ, ಅನ್ವರ್ ಬಾಷಾ ಇವರು ದಿನಾಂಕ: 19 - 06 -2015 ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿಗಳ ಸಮಕ್ಷಮ ಹಾಜರಾಗಿ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ: ಎಡಿಡಿ -3805 ಲಾರಿಯು ತನ್ನ 
ಮಾಲೀಕತ್ವದಲ್ಲಿದ್ದು, ತನಗೆ ಹಣಕಾಸಿನ ತೊಂದರೆ ಇದ್ದುದರಿಂದ ಮಧ್ಯವರ್ತಿಗಳ ಮುಖಾಂತರ ಶ್ರೀ ಜೆ. ಬಾಬಾಜಾನ್ ಬಿನ್ ಜಾಫರ್‌ಸಾಬ್ , ನಂ 508 , 
ದರ್ಗಾ ಮೊಹಲ್ಲಾ, ಮುಳಬಾಗಿಲು ಟೌನ್ ಮತ್ತು ತಾಲ್ಲೂಕು,ಕೋಲಾರ ಜಿಲ್ಲೆ ಎಂಬುವವರಿಗೆ ದಿನಾಂಕ: 27 -10 - 2014 ರಂದು ಕರಾರು ಪತ್ರದ ಮೂಲಕ 
ಮಾರಾಟ ಮಾಡಿದ್ದಾಗಿ ಹಾಗೂ ಸದರಿ ಲಾರಿಯನ್ನು ತಾನು ಮಾರಾಟ ಮಾಡಿರುವುದರಿಂದ ಲಾರಿಯನ್ನು ಇಲಾಖೆಗೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯಾವುದೇ ಆಕ್ಷೇಪಣೆಯಾಗಲಿ ತಕರಾರಾಗಲೀ ಇರುವುದಿಲ್ಲವೆಂದು ಲಿಖಿತ ಹೇಳಿಕೆ ನೀಡಿರುತ್ತಾರೆ. 


ಶ್ರೀ ದುಡ್ಕುಲಾ ನೌಶಾದ್ ಬಿನ್ ಡಿ, ಅನ್ವರ್ ಬಾಷಾ ಇವರು ನೀಡಿರುವ ಹೇಳಿಕೆ ಹಾಗೂ ಕರಾರು ಪತ್ರಗಳ ದಾಖಲೆಗಳ ಮೇರೆಗೆ 
ಶ್ರೀ ಜೆ. ಬಾಬಾಜಾನ್ ಬಿನ್ ಜಾಫರ್ ಸಾಬ್ ಎಂಬುವವರ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್ 71 ಬಿ ಪ್ರಕಾರ ನೋಟೀಸ್ ಹಾಗೂ 
ಸಮನ್ಸ್ ಅನ್ನು ನೋಂದಾಯಿತ ಅಂಚೆ ಮುಖಾಂತರ ದಿನಾಂಕ: 24 - 06 - 2015 ರಂದು ಜಾರಿ ಮಾಡಲಾಗಿತ್ತು. ಆದರೆ, ಜಾರಿ ಮಾಡಲಾದ ಅಂಚೆ 
ಲಕೋಟೆಗಳು ಸ್ವೀಕೃತಗೊಳ್ಳದೇ ವಾಪಸ್ ಕಛೇರಿಗೆ ತಲುಪಿರುತ್ತವೆ. ಅಲ್ಲದೇ , ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ 
ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಲು ವಿಫಲರಾಗಿರುವುದರಿಂದ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ರೀತ್ಯಾ ನಡೆಸಲಾದ 
ನ್ಯಾಯಾಲಯದ ನಡವಳಿಗಳಲ್ಲಿ ಹಾಜರಾಗುವಂತೆ ದಿನಾಂಕ : 03- 06 -2015 ಹಾಗೂ 24 - 06 -2015 ರಂದು ಸಮನ್ಸ್‌ಗಳನ್ನು ಜಾರಿ ಮಾಡಿದ್ದರೂ ಸಹ 
ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, 
ಬೆಂಗಳೂರು ರವರ ಸಮಕ್ಷಮ ಹಾಜರಾಗಲು ವಿಫಲರಾಗಿರುವುದರಿಂದ ಹಾಗೂ ಮಾಲು ಮತ್ತು ವಾಹನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದರ ಬಗ್ಗೆ ವಾಹನದ ಮಾಲೀಕರು ಆಕ್ಷೇಪಣೆಯನ್ನು ಪ್ರಾಧಿಕಾರದ ಮುಂದೆ ಸಲ್ಲಿಸದೇ ಇರುವ ಕಾರಣ, ವಿಚಾರಣೆಯಲ್ಲಿ ವಾಹನದ ಮಾಲೀಕರಿಗೆ 
ಆಸಕ್ತಿ ಇಲ್ಲವೆಂದು ಪರಿಗಣಿಸಲಾಯಿತು. 
ಈ ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ ತಿಮ್ಮರಾಯಪ್ಪ ಬಿನ್ ಚಿಕ್ಕರಂಗಯ್ಯ , ವಲಯ ಅರಣ್ಯಾಧಿಕಾರಿ , 
ಶ್ರೀ ಎಂ . ಶಂಕರ್ ಬಿನ್ ಲೇಟ್, ಮೋಟಪ್ಪ, ಉಪ ವಲಯ ಅರಣ್ಯಾಧಿಕಾರಿ, ಶ್ರೀ ವಿ . ಚಂದ್ರಪ್ಪ ಬಿನ್ ಲೇಟ್ ವೆಂಕಟೇಶ್, ಉಪ ವಲಯ ಅರಣ್ಯಾಧಿಕಾರಿ 
ಹಾಗೂ ಶ್ರೀ ಎಸ್ ಮಂಜುನಾಥ್ ಬಿನ್ ಶ್ರೀನಿವಾಸಲು ಸಿ, ಉಪ ವಲಯ ಅರಣ್ಯಾಧಿಕಾರಿ ಇವರುಗಳ ಮುಖ್ಯ ವಿಚಾರಣೆಯನ್ನು ಸಹಾಯಕ ಸರ್ಕಾರಿ 


೪೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ಅಭಿಯೋಗ ನಿರ್ದೇಶಕರವರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ 
ನಡೆಸಿರುತ್ತಾರೆ. 


7 


ಸರ್ಕಾರಿ ಪರ ಹಾಜರಿದ್ದ ಎಲ್ಲಾ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ: 

5 ಒಳಗೊಂಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಹಾಗೂ ವಾಹನದ ವಾರಸುದಾರರು ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸದೇ ಇರುವ 
ಕಾರಣ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ಅಭಿಯೋಗ ನಿರ್ದೇಶಕರು ವಾದವನ್ನು ಮಂಡಿಸಿರುತ್ತಾರೆ. 

ಪ್ರಕರಣದ ಬಗ್ಗೆ ಸರ್ಕಾರಿ ಅಭಿಯೋಗ ನಿರ್ದೇಶಕರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. 
ಪ್ರತಿವಾದಿಗಳು ಹಾಜರಿರದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಿದ್ದು, 
ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 
1. ಅಶೋಕ್ ಲೇಲ್ಯಾಂಡ್ ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ -ಎಡಿಡಿ - 3805 ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ನಿಯಮ 

1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ರಕ್ತಚಂದನದ ತುಂಡುಗಳನ್ನು ಸಾಗಣೆಯಲ್ಲಿ ಒಳಗೊಂಡಿರುವುದೇ ? 
ಸದರಿ ಪ್ರಕರಣದಲ್ಲಿ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ: ಎಡಿಡಿ-3805 ಅನ್ನು ಸರ್ಕಾರದ ಪರ ಮುಟ್ಟುಗೋಲು 

ಹಾಕಿಕೊಳ್ಳಲು ಯೋಗ್ಯವಿದೆಯೇ ? 
3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 

ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಡಂತೆ ಇರುತ್ತದೆ. 
4. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
5. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
6. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 

ದಿನಾಂಕ: 18 - 12- 2014 ರಂದು ಬೆಳಗಿನ ಜಾವ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ : ಎಡಿಡಿ -3805 ವಾಹನವನ್ನು 
ತಪಾಸಣೆ ಮಾಡಲು ನಿಲ್ಲಿಸುವಂತೆ ಸೂಚಿಸಲಾಗಿದೆ. ಸದರಿ ವಾಹನದ ಚಾಲಕರು ವಾಹನವನ್ನು ನಿಲ್ಲಿಸದೇ ವೇಗವಾಗಿ ಚಲಿಸಿ ನಂತರ ವಾಹನದಲ್ಲಿದ್ದ 
ಆಸಾಮಿಯು ಪರಾರಿಯಾಗಿರುವುದು, ವಾಹನದಲ್ಲಿ ಅಕ್ರಮವಾಗಿ 3,983 ಕೆ. ಜಿ. ತೂಕವುಳ್ಳ ಒಟ್ಟು 193 ರಕ್ತಚಂದನ ಮರದ ತುಂಡುಗಳು ಇರುವುದು 
ಕಂಡುಬಂದಿದ್ದು , ಅರಣ್ಯ ಕಾಯ್ದೆಯ ಪ್ರಕಾರ ಸದರಿ ಮಾಲನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು ವಾಹನದಲ್ಲಿ 
ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು , ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ ಕಾಯ್ದೆಯ 
ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71 ಬಿ ರಡಿ ಕಾರಣ ಕೇಳುವ ನೋಟೀಸನ್ನು ಹಾಗೂ ಸದರಿ ಕಾಯ್ದೆಯ ಸೆಕ್ಷನ್ 71 
ಎ ರೀತ್ಯಾ ನಡೆಸಲಾದ ನ್ಯಾಯಾಲಯದ ನಡವಳಿಗಳಲ್ಲಿ ಹಾಜರಾಗುವಂತೆ ವಾಹನದ ಮಾಲೀಕರಿಗೆ ನೋಂದಾಯಿತ ಅಂಚೆ ಮೂಲಕ ಜಾರಿ ಮಾಡಲಾದ 
ಸಮನ್‌ಗಳನ್ನು ಸ್ವೀಕರಿಸಿದ್ದು, ಇದುವರೆವಿಗೂ ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯದ ಸಂಚಾರಿ ದಳ , ಬೆಂಗಳೂರುರವರ ಸಮಕ್ಷಮ ಹಾಜರಾಗಲು ವಿಫಲರಾಗಿರುವುದರಿಂದ ಹಾಗೂ ಮಾಲು ಮತ್ತು ವಾಹನವನ್ನು 
ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ವಾಹನದ ಮಾಲೀಕರು ಆಕ್ಷೇಪಣೆಯನ್ನು ಪ್ರಾಧಿಕಾರದ ಮುಂದೆ ಸಲ್ಲಿಸಿರುವುದಿಲ್ಲ . 

ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು ಅಕ್ರಮವಾಗಿ 3,983 ಕೆ. ಜಿ . ತೂಕವುಳ್ಳ ಒಟ್ಟು 193 ರಕ್ತಚಂದನ ಮರದ ತುಂಡುಗಳನ್ನು ಸಾಗಣೆ 
ಮಾಡುತ್ತಿದ್ದುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ . ಆದುದರಿಂದ ಸದರಿ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ ನಿಯಮ 
1969ರ ಉಲ್ಲಂಘನೆ ಮಾಡಿರುವುದು ಖಾತರಿಯಾಗಿರುತ್ತದೆ. 

ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್ 71ಎ ಮೇರೆಗೆ ರಾಜ್ಯ ಸರ್ಕಾರ ಸ್ವತ್ತಾದ ರಕ್ತಚಂದನ ಮರಕ್ಕೆ ಸಂಬಂಧಪಟ್ಟ ಅರಣ್ಯ ಮೊಕದ್ದಮೆಯಲ್ಲಿ 
ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೊ 

ಆದೇಶ 
ನಾನು ಎಂ . ಪುಟ್ಟಣ್ಣ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 58 /2014 -15 , ದಿನಾಂಕ: 
18 -12 - 2014ರಲ್ಲಿ ಅಮಾನತ್ತುಪಡಿಸಿಕೊಂಡಿರುವ 3,983 ಕೆ. ಜಿ. ತೂಕವುಳ್ಳ ಒಟ್ಟು 193 ರಕ್ತಚಂದನ ಮರದ ತುಂಡುಗಳನ್ನು ಹಾಗೂ ಅಶೋಕ್ ಲೇಲ್ಯಾಂಡ್ 
ಕಂಪನಿಯ ಲಾರಿ ನೋಂದಣಿ ಸಂಖ್ಯೆ : ಎಡಿಡಿ- 3805 ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 

ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿವಸ ದಿನಾಂಕ: 14 - 08 
2015 ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 
ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 

ಎಂ . ಪುಟ್ಟಣ್ಣ 
P . R . 928 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
S . C . 10 

ಅರಣ್ಯ ಸಂಚಾರಿ ದಳ, ಬೆಂಗಳೂರು-560003 


2015 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೪೭೧೯ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ . 

ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 03/2013 -14 ದಿನಾಂಕ 09 /04 /2013. 

ಸಂಖ್ಯೆ: ಎl. ಅಅಪ್ಪ 71ಎ03/ 2013 - 14 / ದಿನಾಂಕ: 14 /09 /2015. 


ಶ್ರೀ ಎಂ . ಪುಟ್ಟಣ್ಣ 
ಉಪಸ್ಥಿತರು : 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಅರಣ್ಯ ಸಂಚಾರಿ ದಳ, ಬೆಂಗಳೂರು. 
ಫಿರ್ಯಾದಿ : 

ಶ್ರೀ ಎ. ಡಿ . ಅರುಣ್ ಕುಮಾರ್, ಅರಣ್ಯ ರಕ್ಷಕ ಅರಣ್ಯ ಸಂಚಾರಿ ದಳ , ಬೆಂಗಳೂರು. 
ಆರೋಪಿಗಳು : 

1) ಪಿ. ಮಸ್ತಾನ್ ಖಾನ್ ಬಿನ್ ಫಿರುಖಾನ್, ವಯಸ್ಸು- 24 ವರ್ಷ, ಚಾಲಕ, ಯರಕೊಟಪಲ್ಲಿ, 

ಯಕೊಟಪಲ್ಲಿ ಅಂಚೆ, ಕಾಲಕಡ, ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ. 
2) ಎನ್. ಹರಿಬಾಬು ಬಿನ್ ಆಂಜನೇಯಲು, ವಯಸ್ಸು-33 ವರ್ಷ, ಕ್ಲೀನರ್ , ಗುಟ್ಟಮೇಡಪಲ್ಲಿ , 

ಕೊತ್ತಪಲ್ಲಿ ಅಂಚೆ, ವಯ ಕಲೈರಿ, ಸದುಮಂಡಲಂ, ಚಿತ್ತೂರು ಜಿಲ್ಲೆ , ಆಂಧ್ರಪ್ರದೇಶ. 
(1ನೇ ಹಾಗೂ 2ನೇ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಂಗ 

ಬಂಧನಕ್ಕೆ ಒಳಪಡಿಸಿದೆ) 
ಅರ್ಜಿದಾರರು : 

ಎಸ್ ಕೆ. ಬಾಬ್‌ಜಾನ್ ಬಿನ್ ಕಾದರ್ ಬಾಷ, ನಂ .1 - 698, ಕೊತ್ತಪಲ್ಲಿ, ಪೀಲರ್ ಮಂಡಲ್, ಚಿತ್ತೂರು, 

ಆಂಧ್ರಪ್ರದೇಶ ರಾಜ್ಯ . ( ವಾಹನದ ಮಾಲೀಕರು - ಬಂಧಿಸಿರುವುದಿಲ್ಲ) 
ಪ್ರಕರಣದ ಸಾರಾಂಶ : 

ದಿನಾಂಕ : 09 - 04 - 2013 ಬೆಂಗಳೂರು ಅರಣ್ಯ ಸಂಚಾರಿ ದಳದ ಅರಣ್ಯ ರಕ್ಷಕರು ಹಳೇ ಮದ್ರಾಸ್ ರಸ್ತೆ ಅರಣ್ಯ ತನಿಖಾ ಠಾಣೆಯಲ್ಲಿ 
ತಪಾಸಣೆ ಕರ್ತ್ಯವ್ಯ ನಿರ್ವಹಿಸುತ್ತಿದ್ದಾಗ ಕೋಲಾರ ಕಡೆಯಿಂದ ಬೆಂಗಳೂರು ಕಡೆಗೆ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಒಂದು ಬಿಳಿ ಬಣ್ಣದ ಜೀಪ್ 
ಮಾದರಿಯ ವಾಹನವನ್ನು ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ, ವಾಹನದ ಹಿಂಭಾಗದಲ್ಲಿ ಹಳೇ ಉಪಯೋಗಿಸಿದ್ದ ರಟ್ಟುಗಳನ್ನು ತುಂಬಿರುವುದು 
ಕಂಡುಬಂದಿತು. ಅವುಗಳ ಕೆಳಗೆ ಪರಿಶೀಲಿಸಿ ನೋಡಲಾಗಿ , ಮರದ ತುಂಡುಗಳನ್ನು ಶೇಖರಿಸಿದ್ದು ಅದರ ಗುಣಮಟ್ಟ ಹಾಗೂ ನೈಜತೆಯಿಂದಾಗಿ ಸದರಿ 
ಮರದ ತುಂಡುಗಳು ರಕ್ತಚಂದನ ಮರದ ತುಂಡುಗಳೆಂದು ಖಾತರಿಪಡಿಸಿಕೊಳ್ಳಲಾಯಿತು. ತದನಂತರ ಸದರಿ ಮಾಲನ್ನು ಸಾಗಾಣಿಕೆ ಮಾಡಲು ಇಲಾಖಾ 
ರಹದಾರಿ ಪತ್ರ ನೀಡುವಂತೆ ವಾಹನದ ಚಾಲಕನನ್ನು ಕೇಳಲಾಗಿ, ತನ್ನ ಬಳಿ ಯಾವುದೇ ವಿಧವಾದ ರಹದಾರಿ ಪತ್ರ ಇರುವುದಿಲ್ಲವೆಂದು ತಿಳಿಸಿರುತ್ತಾನೆ . 
ಸದರಿ ವಿಚಾರವನ್ನು ತನಿಖಾ ಠಾಣೆಯ ಸರಹದ್ದಿನಲ್ಲಿ ಗಸ್ತು ಕಾರ್ಯದಲ್ಲಿ ನಿರತರಾಗಿದ್ದ ಶ್ರೀ ಎ . ವಾಸುದೇವ, ಉಪ ವಲಯ ಅರಣ್ಯಾಧಿಕಾರಿ ಇವರಿಗೆ 
ದೂರವಾಣಿ ಮುಖಾಂತರ ಕರೆ ಮಾಡಿ ತಿಳಿಸಲಾಗಿ, ಸದರಿಯವರು ಸ್ಥಳಕ್ಕೆ ಹಾಜರಾಗಿ ಪರಿಶೀಲಿಸಿರುತ್ತಾರೆ. 

ಈ ರೀತಿ ಅಕ್ರಮವಾಗಿ ಯಾವುದೇ ರಹದಾರಿ ಇಲ್ಲವೇ ಅರಣ್ಯ ಉತ್ಪನ್ನವನ್ನು ಸಾಗಾಣಿಕೆ ಮಾಡುವುದು ಅರಣ್ಯ ಕಾಯ್ದೆ ಉಲ್ಲಂಘನೆಯಾಗಿರುತ್ತದೆ 
ಎಂದು ತಿಳಿಸಿ ವಾಹನದಲ್ಲಿದ್ದ ಆಸಾಮಿಗಳ ಬಗ್ಗೆ ವಿಚಾರಿಸಲಾಗಿ, ಒಂದನೇ ಆಸಾಮಿ ಪಿ . ಮಸ್ತಾನ್ ಖಾನ್ ಬಿನ್ ಫಿರುಖಾನ್ , ವಯಸ್ಸು 24 ವರ್ಷ, 
ಚಾಲಕ , ಯರಕೊಟ್ಟಪಲ್ಲಿ ಅಂಚೆ, ಕಲಾಕಡ, ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ ಎಂದು ಹಾಗೂ ಎರಡನೇ ಆಸಾಮಿ ಎನ್ . ಹರಿಬಾಬು ಬಿನ್ ಆ೦ಜನೇಯಲು, 
ವಯಸ್ಸು 33 ವರ್ಷ , ಕ್ಲೀನರ್ , ಗುಟ್ಟಮೇಡಪಲ್ಲಿ, ಕೊತ್ತಪಲ್ಲಿ ಅಂಚೆ, ಸದುಮಂಡಲಂ , ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ ಎಂದು ತಿಳಿಸಿರುತ್ತಾರೆ. 

- ವಾಹನವನ್ನು ಅಜಮಾಯಿಸಿ ನೋಡಲಾಗಿ, ವಾಹನವು ಬಿಳಿ ಬಣ್ಣದಾಗಿದ್ದು, ಟಾಟಾ ಕಂಪನಿಯ ಆರ್.ಎಕ್ಸ್ ಪಿಕ್ ಅಪ್ ಮಾದರಿಯದ್ದಾಗಿರುತ್ತದೆ. 
ವಾಹನದ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ನೋಂದಣಿ ಸಂಖ್ಯೆಯ ನಾಮಫಲಕವಿರುವುದಿಲ್ಲ. ವಾಹನದ ಇಂಜಿನ್ ಸಂಖ್ಯೆ: BWY608933, ಚಾಸ್ತಿ ಸಂಖ್ಯೆ: 
MAT478012D9B05118 ಎಂದು ನಮೂದಾಗಿರುತ್ತದೆ. ವಾಹನದ ಹಿಂಭಾಗದ ಬಾಡಿಯಲ್ಲಿ ಒಟ್ಟು 20 ರಕ್ತಚಂದನ ಮರದ ತುಂಡುಗಳನ್ನು 
ಶೇಖರಿಸಿದ್ದು, ಅವುಗಳನ್ನು ಪರಿಶೀಲಿಸಲಾಗಿ, ಒಟ್ಟು 0.488 ಘನ ಮೀಟರ್‌ ಅಳತೆ ಇರುತ್ತದೆ . ಈ ಕೃತ್ಯವು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 
2( 7)( ಎ), 62, 71ಎ , 79 , 80 ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 1969ರ ನಿಯಮ 144ರ ಉಲ್ಲಂಘನೆಯಾಗಿರುವುದರಿಂದ ಈ ಕೃತ್ಯಕ್ಕೆ ಅರಣ್ಯ 
ಅಪರಾಧ ಮೊಕದ್ದಮೆ ಸಂಖ್ಯೆ : 03/2013 - 14 ದಾಖಲು ಮಾಡಿ ದಸ್ತಗಿರಿ ಮಾಡಲಾಗಿದ್ದ ಇಬ್ಬರು ಆರೋಪಿಗಳನ್ನು ಗೌರವಾನ್ವಿತ ಪ್ರಥಮ ದರ್ಜೆ ನ್ಯಾಯಿಕ 
ದಂಡಾಧಿಕಾರಿಗಳ ನ್ಯಾಯಾಲಯ , ಹೊಸಕೋಟೆ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ನಂತರ ನ್ಯಾಯಾಲಯದ 
ಆದೇಶದಂತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿರುತ್ತದೆ. ಸರ್ಕಾರದ ಪರ ಅಮಾನತ್ತುಪಡಿಸಿಕೊಳ್ಳಲಾದ ಟಾಟಾ ಕಂಪನಿಯ ಆರ್‌. ಎಕ್ಸ್ ಪಿಕ್ ಅಪ್ 
ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ವಾಹನವನ್ನು ಹಾಗೂ ಮಾಲನ್ನು ಮುಂದಿನ ಕ್ರಮಕ್ಕಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳು , ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಫ್ತು ಮಾಡಲಾದ ಮುದ್ದೆಮಾಲನ್ನು ಅರಣ್ಯ 
ಭವನದ ದಾಸ್ತಾನು ಮಳಿಗೆಯಲ್ಲಿ ಸುರಕ್ಷಿತವಾಗಿ ದಾಸ್ತಾನು ಮಾಡಲಾಗಿದೆ ಹಾಗೂ ವಾಹನವನ್ನು ಬೆಂಗಳೂರು ಅರಣ್ಯ ಸಂಚಾರಿ ದಳದ ಆವರಣದಲ್ಲಿ 
ಸುರಕ್ಷಿತವಾಗಿ ನಿಲ್ಲಿಸಲಾಗಿರುತ್ತದೆ. 

ಪ್ರಕರಣದ ತನಿಖೆ ನಡೆಸಿದ ವಲಯ ಅರಣ್ಯಾಧಿಕಾರಿಗಳು ಅಮಾನತ್ತುಪಡಿಸಿಕೊಂಡಿರುವ ಟಾಟಾ ಕಂಪನಿಯ ಆರ್‌.ಎಕ್ಸ್ ಪಿಕ್ಅಪ್ ನೋಂದಣಿ 
ಸಂಖ್ಯೆ ನಾಮಫಲಕವಿಲ್ಲದ ವಾಹನವನ್ನು ಹಾಗೂ ಒಟ್ಟು 0.488 ಘನ ಮೀಟರ್‌ ಅಳತೆಯುಳ್ಳ 20 ರಕ್ತಚಂದನ ಮರದ ತುಂಡುಗಳನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. ಟಾಟಾ ಕಂಪನಿಯ ಆರ್ ಎಕ್ಸ್ ಪಿಕ್ ಅಪ್ ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ 
ವಾಹನದ ಮಾಲೀಕರಾದ ಎಸ್.ಕೆ. ಬಾಬ್‌ಜಾನ್ ಬಿನ್ ಕಾದರ್ ಬಾಷ , ನಂ .1 - 698, ಕೊತ್ತಪಲ್ಲಿ, ಪೀಲರ್ ಮಂಡಲ್, ಚಿತ್ತೂರು, ಆಂಧ್ರಪ್ರದೇಶ ರಾಜ್ಯ 
ಇವರು ವಕೀಲರ ಮುಖಾಂತರ ದಿನಾಂಕ: 27 - 05 - 2013 ರಂದು ದಂಡೆ ಪ್ರಕ್ರಿಯೆಯ ಸಂಹಿತೆ ಕಲಂ 451 ಮತ್ತು 457 ರಡಿ ಅರ್ಜಿ ಸಲ್ಲಿಸಿ ಅರಣ್ಯ 
ಅಪರಾಧ ಮೊಕದ್ದಮೆ ಸಂಖ್ಯೆ: 03/2013 -14ರಲ್ಲಿ ಅಮಾನತ್ತುಪಡಿಸಿರುವ ಆರ್. ಎಕ್ಸ್ ಪಿಕ್‌ಅಪ್ 207 ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ವಾಹನ 
(ತಾತ್ಕಾಲಿಕ ನೋಂದಣಿ ಸಂಖ್ಯೆ: ಎಪಿ- 26 - ಯುಡಿ- ಟಿಆರ್ -3943) ಅನ್ನು ಮಾಲೀಕರ ವಶಕ್ಕೆ ಮಧ್ಯಂತರ ಬಿಡುಗಡೆಗೊಳಿಸುವಂತೆ ಕೋರಿ ಅರ್ಜಿ 
ಸಲ್ಲಿಸಿರುತ್ತಾರೆ. 

- ಅರ್ಜಿದಾರರ ಅರ್ಜಿಗೆ ಸರ್ಕಾರಿ ಪರ ಸಹಾಯಕ ಅಭಿಯೋಗ ನಿರ್ದೇಶಕರು ದಿನಾಂಕ : 24 - 06 - 2014 ರಂದು ಫಿತ್ಯಾದಿ ಪರ ಆಕ್ಷೇಪಣಾ ಅರ್ಜಿ 
ಸಲ್ಲಿಸಿ ಅರ್ಜಿದಾರರಿಗೆ ಸೇರಿದ್ದು ಎಂದು ಹೇಳಲಾದ ನೋಂದಣಿ ಸಂಖ್ಯೆ ನಾಮಪಲಕವಿಲ್ಲದ ಆರ್.ಎಕ್ಸ್ ಪಿಕ್ ಅಪ್ 207 ವಾಹನ ( ತಾತ್ಕಾಲಿಕ ನೋಂದಣಿ 


೪೭೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಸಂಖ್ಯೆ : ಎಪಿ - 26 - ಯುಡಿ - ಟಿಆರ್ - 3943 ) ರಲ್ಲಿ ದಿನಾಂಕ : 09 - 04 - 2013 ರಂದು ಬೆಳಿಗ್ಗೆ ಅಕ್ರಮವಾಗಿ 0.488 ಘನ ಮೀಟರ್ ಅಳತೆಯುಳ್ಳ 20 
ರಕ್ತಚಂದನ ಮರದ ತುಂಡುಗಳನ್ನು ಸಾಗಾಣಿಕೆ ಮಾಡುತ್ತಿದ್ದ ಸಮಯದಲ್ಲಿ ತನಿಖಾ ಠಾಣೆಯ ಬಳಿ ತಪಾಸಣೆ ಮಾಡಿ ಸದರಿ ವಾಹನದಲ್ಲಿ ಇದ್ದ 
ರಕ್ತಚಂದನ ಮರದ ತುಂಡುಗಳು ಹಾಗೂ ವಾಹನವನ್ನು ಸಾಕ್ಷಿದಾರರ ಸಮಕ್ಷಮ ಅಮಾನತ್ತುಪಡಿಸಿಕೊಂಡು ಮಾನ್ಯ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ಅರ್ಜಿದಾರರಿಗೆ ಸೇರಿದ ವಾಹನದಲ್ಲಿ ಆರೋಪಿತರು ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟ 
ಮಾಡಿರುವುದು ಈವರೆಗಿನ ತನಿಖೆಯಿಂದ ದೃಢಪಟ್ಟಿರುತ್ತದೆ. ಆರೋಪಿತರು ಆಂಧ್ರಪ್ರದೇಶದ ತಾತ್ಕಾಲಿಕ ನೋಂದಣಿಯುಳ್ಳ ಸಂಖ್ಯೆ ವಾಹನವನ್ನು ಕೃತ್ಯಕ್ಕೆ 
ಉಪಯೋಗಿಸಿರುತ್ತಾರೆ. ಈ ವಾಹನವನ್ನು ವಿಚಾರಣೆ ಕಾಲದಲ್ಲಿ ಪಿಶ್ಯಾಧಿಪರ ಗುರುತಿಸಿಕೊಳ್ಳಲು ಅತ್ಯಾವಶ್ಯವಿರುತ್ತದೆ. ಹೊರ ರಾಜ್ಯದ ತಾತ್ಕಾಲಿಕ 
ನೋಂದಣಿಯಾಗಿರುವ ಈ ವಾಹನವನ್ನು ಅರ್ಜಿದಾರರ ಮಧ್ಯಂತರ ವಶಕ್ಕೆ ನೀಡಿದರೆ ಅದನ್ನು ಮತ್ತೆ ತರಿಸಿಕೊಳ್ಳಲು ಕಷ್ಟಕರವಾಗುತ್ತದೆ ಹಾಗೂ ಮಧ್ಯಂತರ 
ವಶಕ್ಕೆ ನೀಡಿದರೆ ಇದೇ ರೀತಿಯ ಕೃತ್ಯಗಳಿಗೆ ವಾಹನವನ್ನು ಉಪಯೋಗಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅರ್ಜಿದಾರರ ಅರ್ಜಿಯನ್ನು ವಜಾ ಮಾಡಲು 
ಕೋರಿರುತ್ತಾರೆ. 

- ಅರ್ಜಿದಾರರಿಗೆ ಈ ಪ್ರಾಧಿಕಾರವು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಬಿ ರಡಿ ಮೇಲೆ ತಿಳಿಸಿದ ವಾಹನ ಹಾಗೂ ಮಾಲನ್ನು “ಏತಕ್ಕೆ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದಾಗಿ ದಿನಾಂಕ: 27 - 04 - 2013ರಂದು ಜಾರಿ ಮಾಡಿದ್ದ ಕಾರಣ ಕೇಳುವ ನೋಟೀಸಿಗೆ 
ಅರ್ಜಿದಾರರು ದಿನಾಂಕ: 27 - 05 - 2013 ರಂದು ಉತ್ತರದೊಂದಿಗೆ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 451 ಮತ್ತು 457 ರಡಿ ಅರ್ಜಿಯನ್ನು ಸಲ್ಲಿಸಿ 
ವಾಹನವನ್ನು ಬಿಡುಗಡೆಗೊಳಿಸುವಂತೆ ಕೋರಿರುತ್ತಾರೆ. ದಿನಾಂಕ: 09 - 04 - 2013 ರಂದು ಕೃತ್ಯದ ಜಪ್ತಿ ಪಂಚನಾಮೆ ಮತ್ತು ಪ್ರಥಮ ವರ್ತಮಾನ 
ವರದಿಯನ್ನು ಪರಿಶೀಲಿಸಿದಾಗ ಫಿತ್ಯಾದಿಯು ಪಂಚನಾಮೆಯಲ್ಲಿ ತೋರಿಸಿರುವ ರಕ್ತಚಂದನ ಮರದ ತುಂಡುಗಳನ್ನು ವಾಹನದ ಸಮೇತ ಜಪ್ತಿ ಮಾಡಿ 
ವಶಪಡಿಸಿಕೊಂಡಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 62(3) ರ ಅನುಗುಣವಾಗಿರುತ್ತದೆ. ಅಲ್ಲದೇ ಕೃತ್ಯ ನಡೆದ ದಿವಸವಾಗಲೀ ಅಥವಾ 
ಇದುವರೆವಿಗೂ ಆಗಲೀ , ಅರ್ಜಿದಾರರಾಗಲೀ ಅಥವಾ ಆರೋಪಿಯಾಗಲೀ ಮೇಲೆ ತಿಳಿಸಿದ ರಕ್ತಚಂದನ ಮರದ ತುಂಡುಗಳನ್ನು ಸಾಗಿಸಲು ಅರಣ್ಯ 
ಇಲಾಖೆಯ ರಹದಾರಿ ಇರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸಿರುವುದಿಲ್ಲ. ತಾನು ವಾಹನವನ್ನು ಆರೋಪಿ ಪಿ. ಮಸ್ತಾನ್ ಖಾನ್ ಎಂಬಾತನಿಗೆ 
ಬಾಡಿಗೆಗಾಗಿ ಕೊಟ್ಟಿದ್ದೆ ಹಾಗೂ ವಾಹನವು ಪಿ. ಮಸ್ತಾನ್ ಖಾನ್ ಈತನ ವಶದಲ್ಲಿತ್ತು. ಬಾಡಿಗೆ ಇದ್ದಾಗಲೆಲ್ಲಾ ಪಿ . ಮಸ್ತಾನ್ ಖಾನ್ ಈತನಿಗೆ ತಿಳಿಸಿದಂತೆ 
ಆತನು ಕೆಲಸ ಮಾಡುತ್ತಿದ್ದುದಾಗಿ ಮತ್ತು ಬಾಡಿಗೆ ಇಲ್ಲದೇ ಇದ್ದಾಗಲೆಲ್ಲಾ ವಾಹನವು ಪಿ . ಮಸ್ತಾನ್ ಖಾನ್ ಬಳಿ ಇರುತ್ತಿತ್ತು ಎಂದು ಹೇಳುವುದನ್ನು ಬಿಟ್ಟರೆ 
ವಾಹನದ ಮಾಲೀಕರು ಆರೋಪಿಯ ಬಗ್ಗೆಯಾಗಲೀ , ಬಾಡಿಗೆ ಕರಾರು ಏನು, ಬಾಡಿಗೆ ಮೊತ್ತವೆಷ್ಟು ಎಂಬ ವಿವರವನ್ನು ಸಾಬೀತುಪಡಿಸುವ ಯಾವುದೇ 
ದಾಖಲಾತಿಗಳನ್ನು ಒದಗಿಸಿರುವುದಿಲ್ಲ. 

ಈ ಅಂಶಗಳನ್ನು ಪರಿಗಣಿಸಿದಾಗ ಅರ್ಜಿದಾರ ಮತ್ತು ಆರೋಪಿ ಸೇರಿ ಈ ರಕ್ತಚಂದನ ಮರದ ತುಂಡುಗಳನ್ನು ಕಾನೂನು ಬಾಹಿರವಾಗಿ 
ಸಾಗಿಸುತ್ತಿದ್ದುದು ಸ್ಪಷ್ಟವಾಗುತ್ತದೆ ಮತ್ತು ಅರ್ಜಿಯಲ್ಲಿ ತಾನು ಆರೋಪಿ ಚಾಲಕನಿಗಾಗಲೀ , ಅಥವಾ ಚಾಲಕನ ಜೊತೆ ಇದ್ದ ಎರಡನೇ ಆರೋಪಿ ಎನ್. 
ಹರಿಬಾಬುವಿಗಾಗಲೀ ತಮ್ಮ ವಾಹನದಲ್ಲಿ ಯಾವ ವಸ್ತುಗಳನ್ನು ಯಾವ ನಿಬಂಧನೆಗಳ ಮೇಲೆ ಬಾಡಿಗೆಗೆ ಓಡಿಸಬೇಕೆಂದು ಸೂಚಿಸಿದ ಅಂಶಗಳನ್ನು 
ಅರ್ಜಿಯಲ್ಲಾಗಲೀ ಅಥವಾ ಇತರೆ ದಾಖಲಾತಿಗಳ ಮೂಲಕವಾಗಲೀ ಇದುವರೆವಿಗೂ ಈ ಪ್ರಾಧಿಕಾರದ ಗಮನಕ್ಕೆ ತಂದಿರುವುದಿಲ್ಲ. ಈ ಎಲ್ಲಾ ಅಂಶಗಳನ್ನು 
ಪರಿಗಣಿಸಿದಾಗ ಆರೋಪಿಗಳು ಮತ್ತು ಅರ್ಜಿದಾರರು ಶಾಮೀಲಾಗಿ ದಿನಾಂಕ: 09 - 04 - 2013 ರಂದು ಮೇಲೆ ತಿಳಿಸಿದ ವಾಹನದಲ್ಲಿ 20 ರಕ್ತಚಂದನ 
ಮರದ ತುಂಡುಗಳನ್ನು ಕಾನೂನು ಬಾಹಿರವಾಗಿ ಸಾಗಿಸುತ್ತಿದ್ದುದು ಖಾತರಿಯಾದ ಕಾರಣ ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ಆರ್.ಎಕ್ಸ್ ಪಿಕ್ ಅಪ್ 
207 ವಾಹನ (ತಾತ್ಕಾಲಿಕ ನೋಂದಣಿ ಸಂಖ್ಯೆ: ಎಪಿ - 26 - ಯುಡಿ- ಟಿಆರ್ - 3943) ಅನ್ನು ಅರ್ಜಿದಾರರ ತಾತ್ಕಾಲಿಕ ವಶಕ್ಕೆ ಕೊಡಲು ಬರುವುದಿಲ್ಲವೆಂದು 
ತೀರ್ಮಾನಿಸಿ ಅರ್ಜಿದಾರರು ದಿನಾಂಕ : 27 - 05 - 2013ರಂದು ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 451 ಮತ್ತು 457ರಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ದಿನಾಂಕ:25 
06 -2015ರಂದು ತೆರೆದ ನ್ಯಾಯಾಲಯದಲ್ಲಿ ತಿರಸ್ಕರಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರುರವರ ಕಛೇರಿಯಿಂದ ವಾಹನದ ಮಾಲೀಕರ 
ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 11 ಬಿ ಪ್ರಕಾರ ನೋಟೀಸನ್ನು ನೋಂದಾಯಿತ ಅಂಚೆ ಮುಖಾಂತರ ದಿನಾಂಕ: 01 - 07 - 2015 
ಹಾಗೂ 20 - 07 - 2015 ರಂದು ಜಾರಿ ಮಾಡಲಾಗಿತ್ತು . ಆದರೆ, ವಾಹನದ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಸದರಿ ಜಾರಿ ಮಾಡಲಾದ ಅಂಚೆ 
ಲಕೋಟೆಗಳನ್ನು ಸ್ವೀಕರಿಸಿದ್ದು, ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಲು ವಿಫಲರಾಗಿರುವುದರಿಂದ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ 1963ರ 
ಸೆಕ್ಷನ್ 71ಎ ರೀತ್ಯಾ ನಡೆಸಲಾದ ನ್ಯಾಯಾಲಯದ ನಡವಳಿಗಳಲ್ಲಿ ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ ಹಾಜರಾಗಲು ವಿಫಲರಾಗಿರುವುದರಿಂದ ವಿಚಾರಣೆಯಲ್ಲಿ 
ವಾಹನದ ಮಾಲೀಕರಿಗೆ ಆಸಕ್ತಿ ಇಲ್ಲವೆಂದು ಪರಿಗಣಿಸಲಾಯಿತು. 

ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ .ಎ . ಡಿ. ಅರುಣ್ಕುಮಾರ್ ಬಿನ್ ದೇವಪ್ಪ ಎ. ಬಿ. ಅರಣ್ಯ ರಕ್ಷಕ , 
ಶ್ರೀ ಎ . ವಾಸುದೇವ ಬಿನ್ ಲೇಟ್. ಅನಂತರಾಜು, ಉಪ ವಲಯ ಅರಣ್ಯಾಧಿಕಾರಿ ಹಾಗೂ ಶ್ರೀ ತಿಮ್ಮರಾಯಪ್ಪ ಬಿನ್ ಚಿಕ್ಕರಂಗಯ್ಯ , ವಲಯ 
ಅರಣ್ಯಾಧಿಕಾರಿ ಇವರುಗಳ ಮುಖ್ಯ ವಿಚಾರಣೆಯನ್ನು ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕ ರವರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 

ಸರ್ಕಾರಿ ಪರ ಹಾಜರಿದ್ದ ಎಲ್ಲಾ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ಟಾಟಾ ಕಂಪನಿಯ ಆರ್ . ಎಕ್ಸ್ , ಪಿಕ್‌ಅಪ್ ನೋಂದಣಿ ಸಂಖ್ಯೆ 
ನಾಮಫಲಕವಿಲ್ಲದ ವಾಹನವು ಒಳಗೊಂಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಹಾಗೂ ವಾಹನದ ವಾರಸುದಾರರು ಯಾವುದೇ ಆಕ್ಷೇಪಣೆಯನ್ನು 

ರುವ ಕಾರಣ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ಅಭಿಯೋಗ ನಿರ್ದೇಶಕರು ವಾದವನ್ನು ಮಂಡಿಸಿರುತ್ತಾರೆ. 
ಈ ಪ್ರಕರಣದ ಬಗ್ಗೆ ಸರ್ಕಾರಿ ಅಭಿಯೋಗ ನಿರ್ದೇಶಕರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿದ ದಾಖಲೆಗಳನ್ನು ಪರಿಶೀಲಿಸಲಾಯಿತು. 
ಪ್ರತಿವಾದಿಗಳು ಹಾಜರಿರದ ಕಾರಣ , ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಿದ್ದು, 
ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 

1. ಬಾಬಾ ಕಂಪನಿಯ ಆರ್. ಎಕ್ಸ್ , ಪಿಕ್ ಅಪ್ ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು 

ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ರಕ್ತಚಂದನದ ತುಂಡುಗಳನ್ನು ಸಾಗಣೆಯಲ್ಲಿ ಒಳಗೊಂಡಿರುವುದೇ ? 
2. ಸದರಿ ಪ್ರಕರಣದಲ್ಲಿ ಟಾಟಾ ಕಂಪನಿಯ ಆರ್.ಎಕ್ಸ್ ಪಿಕ್ ಅಪ್ ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ವಾಹನವನ್ನು ಸರ್ಕಾರದ ಪರ 

ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ? 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೪೭೨೧ 
3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 

ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
4. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ 
5. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
6. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 

ದಿನಾಂಕ: 09 -04 -2013ರಂದು ಬೆಳಿಗ್ಗೆ ತನಿಖಾ ಠಾಣೆಯಲ್ಲಿ ತಪಾಸಣೆಗೆ ಒಳಪಡಿಸಿದ ಟಾಟಾ ಕಂಪನಿಯ ಆರ್.ಎಕ್ಸ್ ಪಿಕ್ ಅಪ್ ನೋಂದಣಿ 
ಸಂಖ್ಯೆ ನಾಮಫಲಕವಿಲ್ಲದ ವಾಹನದಲ್ಲಿ ಅಕ್ರಮವಾಗಿ 0. 488 ಘನ ಮೀಟರ್ (655 ಕೆ. ಜಿ.) ಅಳತೆಯುಳ್ಳ ಒಟ್ಟು 20 ರಕ್ತಚಂದನ ಮರದ ತುಂಡುಗಳು 
ಇರುವುದು ಕಂಡುಬಂದಿದ್ದು, ಅರಣ್ಯ ಕಾಯ್ದೆಯ ಪ್ರಕಾರ ಸದರಿ ಮಾಲನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು 
ವಾಹನದಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು , ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ 
ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಕರ್ನಾಟಕ ಅರಣ್ಯ ಸರಿ ಇರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71 ಬಿ ರಡಿ ಕಾರಣ ಕೇಳುವ 
ನೋಟೀಸನ್ನು ಹಾಗೂ ಸದರಿ ಕಾಯ್ದೆಯ ಸೆಕ್ಷನ್ 71ಎ ರೀತ್ಯಾ ನಡೆಸಲಾದ ನ್ಯಾಯಾಲಯದ ನಡವಳಿಗಳಲ್ಲಿ ಹಾಜರಾಗುವಂತೆ ವಾಹನದ ಮಾಲೀಕರಿಗೆ 
ನೋಂದಾಯಿತ ಅಂಚೆ ಮೂಲಕ ಜಾರಿ ಮಾಡಲಾದ ಸಮನ್‌ಗಳನ್ನು ಸ್ವೀಕರಿಸಿದ್ದು, ಇದುವರೆವಿಗೂ ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ 
ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ ಹಾಜರಾಗಲು 
ವಿಫಲರಾಗಿರುವುದರಿಂದ ಹಾಗೂ ಮಾಲು ಮತ್ತು ವಾಹನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ವಾಹನದ ಮಾಲೀಕರು 
ಆಕ್ಷೇಪಣೆಯನ್ನು ಪ್ರಾಧಿಕಾರದ ಮುಂದೆ ಸಲ್ಲಿಸಿರುವುದಿಲ್ಲ. 

ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು ಅಕ್ರಮವಾಗಿ 0.488 ಘನ ಮೀಟರ್ ( 655 ಕೆ. ಜಿ .) ಅಳತೆಯುಳ್ಳ ಒಟ್ಟು 20 ರಕ್ತಚಂದನ ಮರದ 
ತುಂಡುಗಳನ್ನು ಸಾಗಣೆ ಮಾಡುತ್ತಿದ್ದುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದುದರಿಂದ ಸದರಿ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 
1963 ಹಾಗೂ ನಿಯಮ 1969ರ ಉಲ್ಲಂಘನೆ ಮಾಡಿರುವುದು ಖಾತರಿಯಾಗಿರುತ್ತದೆ. 

ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್ 71ಎ ಮೇರೆಗೆ ರಾಜ್ಯ ಸರ್ಕಾರ ಸ್ವತ್ತಾದ ರಕ್ತಚಂದನ ಮರಕ್ಕೆ ಸಂಬಂಧಪಟ್ಟ ಅರಣ್ಯ ಮೊಕದ್ದಮೆಯಲ್ಲಿ 
ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 

ಆದೇಶ 


ನಾನು ಎಂ . ಪುಟ್ಟಣ್ಣ, ಆಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 03/ 2013 -14, 
ದಿನಾಂಕ: 09 - 04 - 2013 ರಲ್ಲಿ ಅಮಾನತ್ತುಪಡಿಸಿಕೊಂಡಿರುವ 0.488 ಘನ ಮೀಟರ್ (655 ಕೆ. ಜಿ ) ಅಳತೆಯುಳ್ಳ ಒಟ್ಟು 20 ರಕ್ತಚಂದನ ಮರದ 
ತುಂಡುಗಳನ್ನು ಹಾಗೂ ಟಾಟಾ ಕಂಪನಿಯ ಆರ್.ಎಕ್ಸ್ . ಪಿಕ್ ಅಪ್ ನೋಂದಣಿ ಸಂಖ್ಯೆ ನಾಮಫಲಕವಿಲ್ಲದ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿವಸ ದಿನಾಂಕ: 
14 - 09 - 2015 ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 
ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 

ಎಂ . ಪುಟ್ಟಣ್ಣ 
P . R . 929 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
S . C . 10 

ಅರಣ್ಯ ಸಂಚಾರಿ ದಳ, ಬೆಂಗಳೂರು-560003 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ ಆಕುಕ 207 ಪಿಟಿಡಿ 2015 , ಬೆಂಗಳೂರು, ದಿನಾಂಕ : 06.10 .2015. 
ದಿನಾಂಕ: 01. 01.2015ರಲ್ಲಿದ್ದಂತೆ, ಆಯುಷ್ ಇಲಾಖೆಯಲ್ಲಿರುವ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿರುವ 
ಪ್ರಾಧ್ಯಾಪಕರು ( ಆಯುರ್ವೇದ) ವೃಂದದವರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ ) 


೪೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 

ಭಾಗ ೩ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 207 ಪಿಟಿಡಿ 2015, ದಿನಾಂಕ: 06 .10.2015ಕ್ಕೆ ಅನುಬಂಧ 
ದಿನಾಂಕ: 01 - 01 - 2015 ರಲ್ಲಿರುವಂತೆ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪ್ರಾಧ್ಯಾಪಕರು (ಆಯುರ್ವೇದ) ವೃಂದದವರ ತಜ್ಞತೆವಾರು ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ಕ್ರಸಂ 


ಪ್ರಾಧ್ಯಾಪಕರ ಹೆಸರು 


ನೇರ ನೇಮಕಾತಿ / 
ಮುಂಬಡ್ತಿ/ 
ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ ಮುಂಬಡ್ತಿ 
ಹೊಂದಿದ ದಿನಾಂಕ 


ನೇಮಕಾತಿಗೆ/ ಜೇಷ್ಠತೆಗೆ 
ನೈಜ ಅರ್ಹತಾ ದಿನಾಂಕ 


ತಜ್ಞತೆ 


ಡಾ || ಎಂ . ಆಶಾಲತ 


ಮುಂಬಡ್ತಿ 


5 - 5 - 1956 


28 - 9 -1980 


16 - 9 - 2005 


16 - 9 - 2005 


ದ್ರವ್ಯಗುಣ 


2 . 


ಡಾ|| ಎಂ . ಚಂದ್ರಶೇಖರ್ 


29 - 12 - 1956 


22 - 9 -1981 


16 - 9 - 2005 


16 - 9 - 2005 


ದ್ರವ್ಯಗುಣ 


ಡಾ|| ಬಿ .ಎನ್ . ರಮೇಶ್ 


4 - 5 - 1955 


6 - 12 - 1985 


16 - 9 - 2005 


16 - 9 - 2005 


ಶಾಲುಕ್ಯತಂತ್ರ 


ಡಾ || ಎಸ್ . ಕೆ. ಹೂಗಾರ್ 


1 - 6 - 1956 


10 - 12 - 1985 


16 - 9 - 2005 


16 - 9 - 2005 


ಸ್ವಸ್ಥವೃತ್ತ 
ಶಲ್ಯತಂತ್ರ 


ಡಾ|| ವಸಂತ ಎಲ್. ಯಡಹಳ್ಳಿ 


1 - 6 - 1960 


10 - 12 - 1985 


19 - 9 - 2005 


16 - 9 - 2005 


ಡಾ | ಪಿ . ಲತ 


3 - 9 -1957 


9 - 6 - 1986 


16 - 9 - 2005 


16 - 9 - 2005 


ಕಾಯಚಿಕಿತ್ಸೆ 


ಡಾ || ಜಿ. ಗೋಪಿನಾಥ 


10 - 5 - 1960 | 


9 - 6 - 1986 


16 - 9 - 2005 


16 - 9 - 2005 


ಶರೀರ ರಚನ 


ಡಾ||ಉಮಾ ಶಿವಪುತ್ರಪ್ಪ ಸವಡಿ 


1 - 01 - 1958 


6 - 6 - 1986 


16 - 9 - 2005 


16 - 9 - 2005 


ಡಾ || ಬಿ .ಎಸ್ . ಶ್ರೀಧರ್ 


28 - 5 - 1966 


24 - 7 -1992 


17 - 11 - 2006 


17 - 11 - 2006 


ದ್ರವ್ಯಗುಣ 

ಕಾಯಚಿಕಿತ್ಸೆ 
ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನ 

ದ್ರವ್ಯಗುಣ 


ಡಾ || ಶೋಭಾ ಜಿ . ಹಿರೇಮಠ 


1 - 6 - 1955 


26 - 7 -1992 


17 - 11 - 2006 


17 - 11 - 2006 


ಡಾ|| ಕೆ. ಆರ್‌. ಶಾರದಾಮಣಿ 


4 - 5 - 1957 


31 - 7 - 1992 


17 - 11 - 2006 


17 - 11 - 2006 


12 


| ಡಾ|| ಸೈಯೀದಾ ಅಕ್ತ‌ ಫಾತಿಮಾ 


9 - 9 - 1964 


3 - 8 - 1992 


17 - 11 - 2006 


17 - 11 - 2006 


ಶಲ್ಯತಂತ್ರ 


ಡಾ || ಎಸ್, ಅಹಲ್ಯ 


9 - 11 - 1965 


24 - 7 - 1992 


17 - 11 - 2006 


17 - 11 - 2006 


ಶಲ್ಯತಂತ್ರ 


ಡಾ || ಶಾಲಿನಿ ಸಿ . ಎಲಿ 


19 - 5 - 1957 


27 - 7 - 1992 


17 - 11 - 2006 


17 - 11 - 2006 . 


ಪಂಚಕರ್ಮ 


| ಡಾ|| ಗಜಾನನ ಹೆಗಡೆ 


17 - 1 - 1965 


31 - 7 - 1992 


17 - 11 - 2006 


17 - 11 - 2006 


ಕಾಯಚಿಕಿತ್ಸೆ 


ಡಾ|| ಸುಮಿತ್ರ ಟಿ . ಗೌಡ 


27 - 1 - 1958 


27 - 7 - 1992 


17 - 11 - 2006 


17 - 11 - 2006 


ಶಾಲಕ್ಯ ತಂತ್ರ 


ಡಾ|| ಮಹಮದ್ ಗೌಸ್ ದೊಡ್ಡಮನಿ 


24 - 2 - 1965 


30 - 7 - 1992 


17 - 11 - 2006 


17 - 11 - 2006 


ರಸಸಾಸ್ತ್ರ 


18 | ಡಾ|| ಸುಜಾ ಕೆ. ಶ್ರೀಧರ್ 


ಮುಂಬಡ್ತಿ 


13 - 5 - 1965 | 


31 - 7 - 1992 


24 - 03 - 2011 


24 - 03 - 2011 | 


ಶಾಲಕ್ಯ ತಂತ್ರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೪೭೨೩ 


19 | ಡಾ || ಶಾಂತಲ ಪ್ರಿಯದರ್ಶಿನಿ 


30 - 1 - 1960 


30 - 7 - 1992 


24 - 03 - 2011 


24 - 03 - 2011 


ಶಾಲಕ್ಯ ತಂತ್ರ 


20 


ಡಾ || ಕುಂದರಗಿ ಲಕ್ಷ್ಮಣ ನಾಗಪ್ಪ 


1 - 6 - 1959 


28 - 7- 1992 


24 - 03 - 2011 


24 - 03 - 2011 


ಕೌಮಾರಬೃತ್ಯ 
ಶಾಲಕ್ಯ ತಂತ್ರ 


21 


| ಡಾ|| ಶಶಿಕಲಾ ಸಿ , ಬಿರಾದಾರ್ 


1 - 6 - 1962 


31 - 7 - 1992 


24 - 03 - 2011 


24 - 03 - 2011 


22 


ಡಾ|| ಬಿ . ಆರ್‌. ಲಲಿತ 


2 - 8 -1961 


24 - 7 - 1992 


24 - 03 - 2011 


24 - 03 - 2011 


ದ್ರವ್ಯಗುಣ 


ಡಾ|| ಕೆ.ಎಸ್ . ರಾಧಾಕೃಷ್ಣ ರಾಮರಾವ್ 


5 - 9 - 1965 


31 - 7 - 1992 


24 - 03 - 2011 


24 - 03 - 2011 


ದ್ರವ್ಯಗುಣ 


20 - 6 - 1961 | 


12 -10 - 1992 


24 - 03 - 2011 


24 - 03 - 2011 


ರಸಶಾಸ್ತ್ರ 


24 | ಡಾ|| ಹೆಚ್ . ಶಂಕರಗೌಡ 
25 | ಡಾ|| ಸುರೇಖಾ ಶಂಕರಪ್ಪ ಮಡಿಕೇರಿ 


22 - 5 - 1967 


19 - 5 - 1993 


24 - 03 - 2011 


24 - 03 - 2011 


ರಸಶಾಸ್ತ್ರ 


26 


ಡಾ || ಶೈಲಾ ಆರ್. ಜಿ . ಬಿ. ಯೋಗಾನಂದ 


15 - 5 - 1958 


6 - 10 - 1994 


24 - 03 -2011 


24 - 03 - 2011 


ಅಗದತಂತ್ರ 


27 


| 


ಡಾ || ಎಸ್. ಎಂ . ಶ್ರೀಧರರಾವ್ 


2 - 9 - 1962 


1 


7 - 10 - 1994 


24 - 03 - 2011 


24 - 03 - 2011 


ಶಲ್ಯತಂತ್ರ 


28 


| 


ಡಾ|| ವಿ . ರಾಜೇಂದ್ರ 


20 - 1 - 1962 


9 - 1 - 1987 


24 - 03 - 2011 


24 - 03 - 2011 


ಕಾರ್ಯಚಿಕಿತ್ಸೆ 


29 


ಡಾ|| ಎನ್. ಜಿ . ಶಿವರಾಂ 


26 - 3 - 1962 


19 - 1 - 1987 


24 - 03 - 2011 


24 - 03 - 2011 


ದ್ರವ್ಯಗುಣ 
ದ್ರವ್ಯಗುಣ 


30 


|| ಡಾ || ಎಂ .ಎಸ್ . ವೀಣಾ 


25 -12 - 1970 


2 - 5 - 1998 


24 - 03 - 2011 


24 - 03 - 2011 


31 


ಡಾ || ಮಮತಾ ಮೂರ್ತಿ 


9 - 11 - 1966 


5 - 7 - 1996 


24 - 03 - 2011 


24 - 03 - 2011 | 


ಶರೀರ ರಚನಾ 


32 


ಡಾ | ಶೈಲಜಾ ಕುಮಾರಿ 


30 - 12 - 1957 


22 - 5 - 1996 


24 - 03 - 2011 


24 - 03 - 2011 


ರೋಗನಿಧಾನ 


ಡಾ|| ಎಂ . ಜಿ. ನರ್ಮದ 


2 - 1 - 1961 


19 - 1 - 1987 


24 - 03 - 2011 


24 - 03 - 2011 


ಶಲ್ಯ ತಂತ್ರ 
ಕಾರ್ಯಚಿಕಿತ್ಸೆ 


34 


ಡಾ || ಕೆ.ಎಸ್ . ಉಮಾಶಂಕರ್‌ 


5 - 9 - 1959 


14 - 1 - 1987 


24 - 03 - 2011 


24 - 03 - 2011 


35 | ಡಾ || ಕೆ. ಎಸ್ . ಶಾಂತರಾಂ 


21 - 5 - 1957 


8 - 1 - 1987 


24 - 03 -2011 


24 - 03 - 2011 


ಕಾರ್ಯಚಿಕಿತ್ಸೆ 


P . R . 930 
S. C . 10 


ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ ) 


೪೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 217 ಎಸ್ ಪಿಕ್ಯೂ 2013 ಬೆಂಗಳೂರು, ದಿನಾಂಕ: 02.11. 2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1) ರಡಿ ಅಧಿಸೂಚನೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ ವಿಧಿ 3(1) ರಡಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ಕಾಣಿಸಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಈ ಮೂಲಕ 
ಘೋಷಿಸಿದೆ. 
ಗ್ರಾಮ : ಕರಿನಾಯಕನಹಳ್ಳಿ 

ಹೋಬಳಿ: ಕಸಬಾ ತಾಲ್ಲೂಕು: ಮಾಲೂರು 

ಜಿಲ್ಲೆ:ಕೋಲಾರ 


ಚಕ್ಕುಬಂದಿ 


ಕ್ರ. ಸಂ . 


ಅಂದಾಜು ವಿಸ್ತೀರ್ಣ 

ಖರಾಬು 


ಸರ್ವೆ ನಂ 


ಒಟ್ಟು ವಿಸ್ತೀರ್ಣ 
- ಎ - ಗು 


ಐನ್ 
ಎ - ಗು 


ಪೂರ್ವ 
ಸ, ನಂ . 


ಪಶ್ಚಿಮ 
ಸ, ನಂ 
7 


ಉತ್ತರ 
ಸ, ನಂ 


ದಕ್ಷಿಣ 
ಸ, ನಂ . 


ಎ - ಗು 


2 


. 


_ 5 


. 


17 /IP 


0 - 03 / 2 


0 - 031/2 


ರಸ್ತೆ 


ಕೆ. ಐ. ಎ . ಡಿ . ಬಿ 


| ಕೆ . ಐ . ಎ , ಡಿ. ಬಿ | ಕೆ. ಐ . ಎ ., ಡಿ . ಬಿ 


17 /2P 


0 - 04 


0 - 04 


ರಸ್ತೆ 


ಕೆ. ಐ. ಎ. ಡಿ. ಬಿ 


ಕೆ. ಐ. ಎ . ಡಿ. ಬಿ || ಕೆ. ಐ.ಎ. ಡಿ. ಬಿ 


0 - 25 


- - 


0 - 25 


ಕೆ. ಐ . ಎ . ಡಿ. ಬಿ 


ಕೆ. ಐ . ಎ . ಡಿ . ಬಿ 


ಕೆ. ಐ . ಎ . ಡಿ . ಬಿ | 


ಕೆ. ಐ . ಎ . ಡಿ. ಬಿ 


54ರ ಪೈಕಿ 

54ರ ಪೈಕಿ 
ಒಟ್ಟು 


0 - 15 


- - 


ಕೆ. ಐ . ಎ , ಡಿ . ಬಿ 


ಕೆ. ಐ . ಎ . ಡಿ . ಬಿ 


| ಕೆ . ಐ . ಎ , ಡಿ. ಬಿ | ಕೆ. ಐ . ಎ , ಡಿ . ಬಿ 


0 - 15 
0 -15 


1 - 07 % 


| 


| 


0- 324 


| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ . ಮಹಾದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 217 ಎಸ್‌ಪಿಕ್ಯೂ 2013 ಬೆಂಗಳೂರು, ದಿನಾಂಕ: 02.11.2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3)ರಡಿ ಅಧಿಸೂಚನೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ ವಿಧಿ 1( 3) ರಡಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಿಗೆ ಮೇಲ್ಕಂಡ ಕಾಯ್ದೆಯ ಅಧ್ಯಾಯ 7ರ 
ವಿಧಿಗಳು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದಿಂದ ಅನ್ವಯವಾಗುವುದೆಂದು ಘೋಷಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೨೫ 


ಗ್ರಾಮ : ಕರಿನಾಯಕನಹಳ್ಳಿ 


ಹೋಬಳಿ : ಕಸಬಾ 


ತಾಲ್ಲೂಕು: ಮಾಲೂರು 


ಜಿಲ್ಲೆ: ಕೋಲಾರ 


ಅಂದಾಜು ವಿಸ್ತೀರ್ಣ 


೫) 


ಸರ್ವೆ ನಂ 


ಖರಾಬು 


ಐನ್ 


ಒಟ್ಟು ವಿಸ್ತೀರ್ಣ 

ಎ - ಗು 


ದಕ್ಷಿಣ 


ಚಕ್ಕುಬಂದಿ 
ಪಶ್ಚಿಮ 
ಸ, ನಂ 


ಪೂರ್ವ 
ಸ, ನಂ . 


ಉತ್ತರ 
ಸ, ನಂ 


| 


ಎ - ಗು 


ಎ - ಗು 


ಸ, ನಂ . 


6 . 


_ 8 


9 


17lP 


0 - 031/ 


0 - 031/2 


ರಸ್ತೆ 


ಕೆ. ಐ . ಎ . ಡಿ. ಬಿ 


| ಕೆ. ಐ . ಎ . ಡಿ. ಬಿ 
| 


ಕೆ. ಐ . ಎ . ಡಿ . ಬಿ 


17 /2P 


0 - 04 


0 - 04 


ರಸ್ತೆ 


ಕೆ. ಐ . ಎ . ಡಿ . ಬಿ 


| | 


ಕೆ. ಐ . ಎ . ಡಿ. ಬಿ 


| 


ಕೆ. ಐ . ಎ . ಡಿ. ಬಿ 


0 - 25 | 


0 - 25 


ಕೆ . ಐ . ಎ . ಡಿ . ಬಿ 


ಕೆ. ಐ . ಎ . ಡಿ . ಬಿ 


ಕೆ. ಐ . ಎ . ಡಿ . ಬಿ 


ಕೆ. ಐ . ಎ ., ಡಿ . ಬಿ 


54ರ ಪೈಕಿ 
54ರ ಪೈಕಿ 


0 - 15 


0 - 15 


ಕೆ. ಐ . ಎ . ಡಿ . ಬಿ 


ಕೆ. ಐ . ಎ ., ಡಿ. ಬಿ 


| 


ಕೆ. ಐ . ಎ , ಡಿ . ಬಿ | 


ಕೆ. ಐ . ಎ . ಡಿ. ಬಿ 


1 - 07 % 


0 - 15 


0 - 321/2 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ . ಮಹಾದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
- ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 217 ಎಸ್ಪಿಕ್ಕೂ 2013 ಬೆಂಗಳೂರು, ದಿನಾಂಕ: 02.11. 2015 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28 (1) ರಡಿ ಅಧಿಸೂಚನೆ 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ, ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ಸದರಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ ಈ ನೋಟೀಸು ಪ್ರಕಟಿಸಲಾಗಿದೆ. 

ಮೇಲ್ಕಂಡ ಕಾಯ್ದೆಯ ವಿಧಿ 35ರ ಮೇರೆಗೆ ಕೆಲಸ ನಿರ್ವಹಿಸಲು ಈ ಜಮೀನುಗಳಿಗೆ ಪ್ರವೇಶಿಸುವ ಯಾವುದೇ ವ್ಯಕ್ತಿಯನ್ನು ತಡೆಯುದಾಗಲೀ ಅಥವಾ ಅಡ್ಡಿಪಡಿಸುವುದಾಗಲೀ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೂ ಈ ಮೂಲಕ ಎಚ್ಚರಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ತಾರೀಖಿನ ನಂತರ ಬೆಂಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂಸ್ವಾಧೀನಾಧಿಕಾರಿಯವರ ಅನುಮತಿ ಇಲ್ಲದೇ ಸದರಿ ಜಮೀನನ್ನು ವಿಲೆ 
ಮಾಡುವ, ಒಪ್ಪಂದ, ಕ್ರಯ, ಭೋಗ್ಯ, ಗುತ್ತಿಗೆ ಅದಲು - ಬದಲು ವಗೈರೆ ಮಾಡುವಂತಿಲ್ಲ ಮತ್ತು ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. 
ಒಂದು ವೇಳೆ ಮಾಡಿದ್ದರೂ 1894ರ ಭೂಸ್ವಾಧೀನ ಕಾಯ್ದೆಯಡಿ ತಿದ್ದುಪಡಿಯಾಗಿರುವ ಭೂಸ್ವಾಧೀನ ( ಕರ್ನಾಟಕ ವಿಸ್ತರಣೆ ಮತ್ತು ತಿದ್ದುಪಡಿ) ಕಾಯ್ದೆ 1961 ಮತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 30ನ್ನು 
ಓದಿಕೊಳ್ಳುವ ಮೇರೆಗೆ ಪರಿಹಾರ ನಿಗದಿ ಮಾಡುವಾಗ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಅಂತಿಮವಾಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗುವುದು. 


೪೭೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಈ ಜಮೀನುಗಳ ಒಂದು ನಕ್ಷೆಯನ್ನು ಬೆಂಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂಸ್ವಾಧೀನಾಧಿಕಾರಿ, ನಂ : 14 /3, ಅರವಿಂದ ಭವನ, ನೃಪತುಂಗ ರಸ್ತೆ , ಬೆಂಗಳೂರು-560 001 
ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 


ಗ್ರಾಮ : ಕರಿನಾಯಕನಹಳ್ಳಿ 


ಹೋಬಳಿ: ಕಸಬಾ 


ತಾಲ್ಲೂಕು: ಮಾಲೂರು 


ಜಿಲ್ಲೆ:ಕೋಲಾರ 


ವಿಸ್ತೀರ್ಣ 


ಚಕ್ಕುಬಂದಿ 


೫) 


ಖಾತೇದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ಖರಾಬು 


ಐನ್ 


ಆಕಾರ 
( ರೂ ) 


ತರಹ 


ಒಟ್ಟು ವಿಸ್ತೀರ್ಣ 

ಎ - ಗು 


ಉತ್ತರ 


ಪೂರ್ವ 
ಸ, ನಂ . 


ಪಶ್ಚಿಮ 
ಸ, ನಂ 


ದಕ್ಷಿಣ 
ಸ, ನಂ . 


ಎ - ಗು 


ಎ - ಗು 


11 


12 


_ 13 | 


| ಸಿ. ಭೈರೇಗೌಡ 


170P 


0 - 03 /2 


0 - 031/2 | 


0 - 03 


ಖುಷಿ 


> 


ಸಿ . ಭೈರೇಗೌಡ ಬಿನ್ 
ಮುನಿಯಪ್ಪ 


ಕೆ. ಐ . ಎ . 

ಡಿ . ಬಿ 


ಕೆ. ಐ . ಎ . 

ಡಿ . ಬಿ 


ಕೆ. ಐ . ಎ . 

ಡಿ . ಬಿ 


2 


ಸಿ. ಭೈರೇಗೌಡ 


17 /2P 


0 - 04 


0- 04 | 0 - 05 | ಖುಷ್ಠಿ | 


ರಸ್ತೆ 


ಕೆ . ಐ . ಎ . 

ಡಿ . ಬಿ 


ಕೆ . ಐ . ಎ . 

ಡಿ . ಬಿ 


ಕೆ . ಐ . ಎ . 

ಡಿ . ಬಿ 


ಸಿ. ಕೃಷ್ಣಪ್ಪ 


ಸಿ. ಭೈರೇಗೌಡ ಬಿನ್ 
ಮುನಿಯಪ್ಪ (0 -02) 
ಸಿ. ಕೃಷ್ಣಪ್ಪ ಬಿನ್ ಮುನಿಯಪ್ಪ 
( 0 - 02 ) 
ಶಂಕರಪ್ಪ ಬಿನ್ ಮುನಿಯಪ್ಪ 


3 


| 


ಶಂಕರಪ್ಪ 


54ರ ಪೈಕಿ 


0 - 25 


0 - 25 | 


0 - 20 


ಖುಷ್ಠಿ 


ಕೆ. ಐ. ಎ . 


ಕೆ . ಐ . ಎ . 


| 


ಕೆ . ಐ . ಎ . 


ಕೆ. ಐ . ಎ . . 

ಡಿ . ಬಿ 


ಡಿ . ಬಿ 


ಡಿ. ಬಿ 


ಡಿ . ಬಿ 


4 


| 


ಸರ್ಕಾರಿ 


ಸರ್ಕಾರಿ 


54ರ ಪೈಕಿ 


0 - 15 


0 - 15 


- - | 


0 - 20 


ಖುಷ್ಠಿ 


ಕೆ . ಐ . ಎ . 


ಕೆ. ಐ . ಎ . 


ಕೆ. ಐ. ಎ . 
ಡಿ. ಬಿ 


ಕೆ. ಐ . ಎ . 

ಡಿ . ಬಿ 


ಡಿ . ಬಿ 


ಡಿ . ಬಿ 


ಒಟ್ಟು 


1 - 0742 


0 - 15 


0 - 3214 


PR-1022 


SC -65 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ . ಮಹಾದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


೪೭೨೭ 


ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ 

ಅಧಿಸೂಚನೆ 

ಸಂಖ್ಯೆ : ಲೋಣ 84 ಇಎಪಿ 2014 , ಬೆಂಗಳೂರು, ದಿನಾಂಕ: 13 - 10 - 2015 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲಿನಲ್ಲಿ ನಮೂದಿಸಿರುವ ಜಮೀನುಗಳು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲ್ಲೂಕು ಹಿಪ್ಪರಗಾ -ಕೋನಾ- ಸರಡಗಿ ( ಬಿ) ಮಧ್ಯದಲ್ಲಿ ಭೀಮಾ ನದಿಗೆ 
ಅಡ್ಡಲಾಗಿ ನಿರ್ಮಿಸುವ ಸೇತುವೆ ಕಾಮಗಾರಿಗಾಗಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ಭೀಮಾ 
ನದಿ ಸೇತುವೆಗೆ ಅವಶ್ಯಕವಾಗಿದೆ ಎಂದು ಸರ್ಕಾರ ಮನಗಂಡಿದೆ . ಆದುದ್ದರಿಂದ ಈ ಕೆಳಕಂಡ ಷೆಡ್ಯೂಲಿನಲ್ಲಿ ವಿವರಿಸಿರುವ ಜಮೀನುಗಳು ಭೀಮಾ ನದಿ ಸೇತುವೆಗೆ ಅವಶ್ಯಕವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ 
ರಾಜ್ಯ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಮುಖ್ಯ ಅಭಿಯಂತರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ 
ಅಥವಾ ಅಡ್ಡಿಪಡಿಸುವುದಾಗಲಿ ಮಾಡಕೊಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಮುಖ್ಯ ಅಭಿಯಂತರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ ) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ರಸ್ತೆ ಅಭಿವೃದ್ಧಿ 
ನಿಗಮ ನಿಯಮಿತ ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ , ಕರಾರು, ಭೂಗ್ಯ.ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ 
ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗೆ ಮುಖ್ಯ ಅಭಿಯಂತರರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಅಲ್ಲದೆ 
ಕಾರ್ಯಪಾಲಕ ಅಭಿಯಂತರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಯೋಜನಾ ಕಛೇರಿ ಕಲಬುರಗಿ ಹಾಗೂ ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಛೇರಿಗಳಲ್ಲಿ ಇಡಲಾಗಿದೆ. 

ಷೆಡ್ಯೂಲ್ 
ಗ್ರಾಮ : ಹಿಪ್ಪರಗಾ ಕೋನಾ 

ಹೋಬಳಿ : ಜೇವರ್ಗಿ 

ತಾಲ್ಲೂಕು : ಜೇವರ್ಗಿ 
ಭೂಸ್ವಾಧೀನಕ್ಕೆ ಒಳಪಡುವ 
ಜಮೀನಿನ ವಿವರ 

ಚಕ್ಕುಬಂದಿ 

ವಿಸ್ತೀರ್ಣ 
ಖಾತೆದಾರರ 

ಹಕ್ಕುಗಳು ಋಣಗಳು 
ಹೆಸರು 

ಆರ್. ಟಿ. ಸಿ 
ನಂ | ನಂ | 
ತರಹೆ | ಯಂತೆ 

ಖರಾಬು 

ಉಳಿಕೆ ಆಕಾರ ಐನು | ಖರಾಬು ಉಳಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ವಿಸ್ತೀರ್ಣ 
| 5 | 6 7 8 | 9 10 | 

- 12 | 13 | 14 | 15 | | 16 | - 17 | 18 
ಖುಷಿ | - 

- | 0 .30 00.. 

0.30.00 | ರಸ್ತೆ | 40 | 35 | 41 / 2 - 
ಎ) ಭೀರಪ್ಪ ತಂದೆ 

ಖಷ್ಠಿ | 3 . 03 . 00 

3. 03 .00 
ಭೀಮಶ್ಯಾ 
ಬಿ) ಮಲ್ಲಪ್ಪ ತಂದೆ 
ಭೀಮಶ್ಯಾ 

1.10 .00 

1.10 . 00 
ಪೂಜಾರಿ 


၅ 


ကို 


12 .18 


೪೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


စ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ 


ಹಕ್ಕುಗಳು 


ಋಣಗಳು 


ကို 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ 


ಪಶ್ಚಿಮ 


ಉತ್ತರ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 


ದಕ್ಷಿಣ 


3 | 


| 


| 


|7 


| 


8 


9 


10 


| 


11 


1 


| 12 | 13 | 14 | 


15 


16 


17 


18 


1. 00 . 00 


1. 00.00 


41 


41 | 


ಅ 


| ಖುಷಿ | 5.12.00 | 0.01.00 | 


5 .12 .00 


0 . 01 . 00 


5.11.00 


ಸಿ ) ಬಾಬು ಅಯಾಸ| 
ಬಾಬುಸಾಬ 
ತಂದೆ/ಹಯ್ಯಾಳಪ್ಪ 
ಅಂಬರೇಶ ತಂದೆ 
ಪರುತಪ್ಪ 
ಹಾಲಕಾಯಿ 
ಶ್ರೀಮತಿ 
ಸರುಬಾಯಿ ಗಂಡ 

| 
ಬಸವರಾಜ 
ಹಾಲಕಾಯಿ 


41 | 


2 


| ಖುಷಿ | 5.13.00 


513 . 00 


0. 02.00 | 5.11. 00 | 


0 . 02 . 00 


5 . 11 . 00 


12.18 


_ 40 


| 1 | ಖುಷ್ಠಿ | 


1. 20. 00 


1.20.00 | 


7.11 . 


1.20 .00 


1. 20 . 00 


| | 


41 /2 


40 /2 


ಎ) ಸಿದ್ದಪ್ಪ ತಂದೆ 
ಯಲ್ಲಪ್ಪ 
ಬಿ) ರವೀಂದ್ರ 
ತಂದೆ ಯಲ್ಲಪ್ಪ 
ಅಡಿವೆಮ್ಮ ಗಂಡ 


1. 20. 00 


1. 20 . 00 


- - 


ಖುಷ್ಟಿ | 


1.15 . 00 


1.15 . 00 


4.22 


0.31. 00 


0. 31. 00 


40 / 


37/13 


39 /2 


ಯಲ್ಲಪ್ಪ 


37 


ಖುಷ್ಠಿ 


0 .19. 00 


0 .19 . 00 


0 . 87 


0 . 00 . 02 


0. 00. 02 


36 . 


37 /1ರ 
ಉಳಿದ 
ಭಾಗ. 


40ರ 


ಚಂದ್ರಶೇಖರ್ 
ತಂದೆ ಸಾಯಬಣ್ಣ 
ಶಿವಭೋ 
ಚಂದ್ರಶೇಖರ್ 
ತಂದೆ ಸಾಯಬಣ್ಣ 
ಶಿವಭೋ 


ಖುಷ್ಠಿ | 


0.19.00 | 


0 .19 .00 


0.87 


0. 00.03 


0.00.03 | 37 


| 37/3 


372 ರ 
ಉಳಿದ 
ಭಾಗ. 


40/ 


ಶ್ರೀ ಈರಣ್ಣ ತಂದೆ 
ಫಕೀರಪ್ಪ 


37 /3 ರ 
ಉಳಿದ 


37 


3 


ಖುಷಿ 


0 .19 .00 


0 .19 . 00 


0.88 


0 . 01 . 00 


0. 01.00 


| | 


37/ 4 


39/ 


ಭಾಗ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೨೯ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
_ 5 | 


1 


| 


2 


3 | 


7 


| 


8 


10 


11 


| 


- 12 


| 13 | 14 | 


15 


- 16 


| 


17 


| 


18 


ಶಿವಪ್ಪ ತಂದೆ 
ಭೀಮಶ್ಯಾ 


_ 37 


| 


4 


ಖುಷಿ 


0.19 . 00 


0 .19 . 00 


0 . 88 


0 .00. 05 


- 


| 0.00 .05 | 37/3 | 37 /5 


0 .00.05 


37 / 4 ರ 
ಉಳಿದ 
ಭಾಗ 


39 


ಹೀರೆಬಾಯಿ ಗಂಡ 
ಮಲ್ಲೇಶಪ್ಪ 
ಮಲಬೊ 


37 


ಖಷ್ಠಿ | 0 .37. 00 


0 .37.00 


| 


1. 75 | 


1 . 75 


0 . 01. 00 


0.01.00 


37 /5ರ 
ಉಳಿದ 
ಭಾಗ. 


390 


ಮಲ್ಲಪ್ಪಾ ತಂದೆ 
ಬಾಬಣ್ಣ 


| 37 | 


13 


| 


ಖುಷ್ಠಿ | 0. 19 .00 | 


0 .19 . 00 


- 


0 .19 . 00 


0 . 88 


0.09 .00 


| 0.09 .00 | 37/5 | 38 /3 


37 3ರ 
ಉಳಿದ 
ಭಾಗ. 


39 / 


ಖುಷ್ಠಿ 


0 . 00. 03 


0 . 00. 03 


38 / 3 


60 /1ರ 
ಉಳಿದ 
ಭಾಗ 


ಶಾಮರಾಯ ತಂದೆ 
ಸಂಗನಬಸಪ್ಪಾ 


ಅl 


| 6. 02 . 00 | 0. 03. 00 | 5 . 39. 00 | 


13. 72 


11. 


3 


| ಖುಷಿ 


0.36. 00 


0.36 .00 | 3703 | 


61 /3 


2 .00. 00 10. 01. 00 | 1.39 . 00 


4 . 68 


| | 


0 .13 .00 


0 .13.00 | 3713 


ಶ್ರೀಮತಿ ಶರಣಮ್ಮ | 
ಗಂಡ ಮಹದೇವಪ್ಪ 
ಸಾ ಇಪ್ಪರಗಾ 
ಕೋನಾ 

| 


MRT14/ 2013 
2014 ; 


13 


61 


| 


3 


| | 


0.17.00 | 


- 


0 .17 .00 


| 


38 


| 


61 / 4 


64/ 4 


ಖುಷ್ಠಿ | 2.00. 00 


2. 00 .00 | 


12.91 


ಕಾತಪಟ್ಟಿ 


ಎ) ವಿಜಯಕುಮಾರ 
ತಂ .ಶಿವಶರಣಪ್ಪಾ 
ಬಿ ) ಹಸನಬಿ 
ಗಂ .ಅಮೀನಾಸಾಬ 
- ಪೂಜಾರಿ 


ಖುಷ್ಠಿ 


4 .14. 00 


4 .14. 00 


೪೭೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 || 


3 


4 


| 


- 7 


| 


8 


| 


9 


(| 


1010 


| 


111 


| 


12 


13 | 


14 | 


15 


| 


16 


| 


17 


18 


ಎ ) ಮಲ್ಲಪ್ಪಾ 
ತಂ .ಭೀಮಶಾ 
ಪೂಜಾರಿ 


ಅ 
ಕಾಚವಲ್ಲಿ 


4 .10 .00 


4 .10. 00 


12 .92 


MRT10/ 2013 
2014 ; 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ ; 
99 , 000 


ಬಿ) ಮಹದೇವಪ್ಪ 
ತಂ ಶಿವಪ್ಪ 


ಖುಷಿ 


2 .04.00 


2 . 04 .00 


14 


| 


4 


0 .18. 00 


1 0.18.00 | 


| 


600 


64 / 4 
64 /4 - ರ 


61 /3 | 64 / 4 | 
72 - ರ 61 - ರ 
ಉಳಿದ ಉಳಿದ 
ಭಾಗ | ಭಾಗ | 


64 


2 . 09.00 


2 .09.00 


650 


ಭಾಗ . 


ಬಸಮ್ಮ ಗೌಡತಿ 
ಗಂ 
/ ದಿ/ ಗುಂಡಣ್ಣಗೌಡ 
- ಪಾಟೀಲ 


| 64 


- 


| 


ಭಾಗಶಟ್ಟಿ | ಖುಷ್ಟಿ | 17.17.00 | 1.00.00 | 16.17.00 | 35.47 | 
ಹೊಲಾ 


MRT1 / 2014 
2015 
MR4/ 2004 
2005 
ವ್ಯವಸ್ಥಾಪಕರು 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ 
ಇವರಲ್ಲಿ ರೂ 
80,000/- ಗಳಿಗೆ 
ಅಡವಿಟ್ಟಿರುತ್ತಾರೆ 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ 
3 , 00 , 000 


ಈರಣ್ಣಾ ತಂ 
ರುದ್ರಪ್ಪಾ 
ಹಾಳಕಾಯಿ 


ಖುಷಿ ]15 .18. 00 


15 .18. 00 | 


35 .47 


ವ್ಯವಸ್ಥಾಪ MRT7/ 2013 
ಕರು 2014 
ಎಸ್. ಬಿ. ಚ್ | MR4 /2009 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೩೧ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ 


ಹಕ್ಕುಗಳು 


ಋಣಗಳು 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 


- 3 | 


4 


| 


| 


7 


| 


8 


| 


9 


| 


10 | 


11 


| 


12 


| 13 | 14 | 


15 | 


16 


18 


| 17 

ಶಾಖೆ 
ಜೇವರ್ಗಿ ; 
98,000/ 
ಗಳಿಗೆ 
ಅಡವಿಟ್ಟಿ 
ರುತ್ತಾರೆ 


2010 
MR5 / 2004 
2005 
ಮ್ಯಾನೇಜರ್ 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ 
ಇವರಲ್ಲಿ ರೂ 
80,000/- ಗಳಿಗೆ 
ಅಡವಿಟ್ಟಿರುತ್ತಾರೆ 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ 
6 . 00 , 000 
MR5/ 2004 
2005 
ಮ್ಯಾನೇಜರ್ 
ಎಸ್. ಬಿ. ಚ್ ಶಾಖೆ 
ಜೇವರ್ಗಿ 
ಇವರಲ್ಲಿ ರೂ 
80,000 /- ಗಳಿಗೆ 
ಅಡವಿಟ್ಟಿರುತ್ತಾರೆ 


ಶಿವಪುತ್ರ ತಂ / 
ಬಸವಣ್ಣಪ್ಪ 
ಪಾಟೀಲ 
ಧರ್ಮಾಪುರ 


ಖುಷ್ಠಿ 2.00.00 


2 . 00 .00 


16 


72 


3 


| ಖುಷ್ಠಿ 


ಅನರಸಾ ತಂದೆ 
ಬಾವಸಾಬ 


311 


ಖುಷ್ಠಿ | 1 . 09 .00 


1 . 09. 00 


| 


3 . 35 


0 . 00 .05 


- - 


10.00. 05 | 64/4 | 


ರಸ್ತೆ 


| 72/2 | 


72/4 


ಅನರಸಾ ತಂದೆ 
ಬಾವಸಾಬ 


_ 72 | 


1 3/2 | 


ಖುಷಿ | 1 . 09.00 


1 . 09.00 | 


2. 88 


೪೭೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


စ 


ಖಾತೆದಾರರ 
ಹೆಸರು 


ಹಕ್ಕುಗಳು 


ಋಣಗಳು 


ကို 


| 


ನಂ | 


ನಂ . 


ನಂ 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ | 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
_ 5 | 6 


ಉತ್ತರ 


ದಕ್ಷಿಣ 


| 


7 


| 


8 


| 


9 


10 


11 . 


| 


12 


| 13 


| 14 


| 


15 


- 16 


| 


17 


| 


18 


ಭೀಮಾ 


ಖುಷ್ಠಿ 


1 .13.00 


1.13 .00 


64 / 4 


ನದಿ 


ಭೀಮರಾಯ ತಂ 
ಶರಣಪ್ಪಾ 
ಹಾಳಕಾಯಿ 


| 72 | 


2 / ಅ 
ಮಡಿ 


ಖುಷಿ | 1. 22 .00 | - 


1.22.00 | 


4 .04 


ವ್ಯವಸ್ಥಾಪ 
ಕರು 
ಎಸ್. ಬಿ . ಚ್ 


ಶಾಖೆ 


ಹೈಯಾಳಪ್ಪ ತಂ 
ಹುಣಚಪ್ಪಾ 
ಪೂಜಾರಿ 


| 12 | 


2/ ಆ 

ಕ | ಖುಷ್ಠಿ 10.31 .00 | 


- 


| 0 . 31. 00 | 2 .02 | 


- 


MR 16/ 2008 
2009 


ಜೇವರ್ಗಿ; 
50 , 000 / 
ಗಳಿಗೆ 
ಅಡವಿಟ್ಟಿ 
ರುತ್ತಾರೆ 


ಒಟ್ಟು 


( 8. 39 . 02 | 


0 . 00 


8. 39 . 02 


ಗ್ರಾಮ : ಸರಡಗಿ ( ಬಿ) 


ಹೋಬಳಿ : ಫರಹತಾಬಾದ 


ತಾಲ್ಲೂಕು: ಕಲಬುರಗಿ 


155 / 


ಖುಷಿ 


9 .34 .00 


9. 34.00 | 17 .19 


1.13. 00 


11 .13. 00 


ಭೀಮಾ | 155/2 | 156 | 154 


155 


ಖುಷ್ಠಿ 


2.00.00 | - 


2.00.00 | 23.16 


1.13. 00 | 


- 


11. 13.00 


155 /1 | 153/4 | 156 | 


154 


| 


- 


ರಾಜೇಶ್ವರಿ ಗಂ . 
ನಿತ್ಯಾನಂದ ರೆಡ್ಡಿ 
ಎ) ಕಂಬಂಮ್ಮ 
ಪದ್ಮಾಜಾ ತಂದೆ 
ಚಂದ್ರಶೇಖರ ರೆಡ್ಡಿ 
ಬಿ)ಗೋದಿಬಾಯಿ 
ಗಂಡ ನಿಂಗಪ್ಪ 
ರವೀಂದ್ರರೆಡ್ಡಿ ತಂದೆ 
ರಾಮರೆಡ್ಡಿ 


ಖುಷ್ಟಿ 11.38. 00 | - 


11.38.00 


153 


5 


ಖುಷ್ಠಿ 


3. 00. 00 


3. 00 . 00 | 7 . 29 


( 0 .13 . 00 


0 .13. 00 | 155 /2 | 152/ 3 


153 / 4 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೩೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 | 


2 


| 


3 | 


4 


| 


7 


| 


8 


| 


9 


| 


10 | 


11 


| 


12 


| 13 | 14 | 


15 | 


16 


| 17 


| 


18 


MRT 
58/ 2014 - 2015 

ಮ್ಯಾನೇಜರ್ 
ವಿಜಯಬ್ಯಾಂಕ್ 


ಮಜೀದ್ ಪಾಶಾ 


4 


. 


ತಂದೆ ಖಾಜಾಲಾಲ | 153 | 


4 


| ಖುಷ್ಠಿ 


3.08. 00 | 


- 


153 ರ 
0.39 .00 | 155 /2 | 152/3 | ಉಳಿದ | 153/5 


3. 08.00 | 3.65 


0.39. 00 | - 


ಜಮದಾರ 


ಭಾಗ 


ಶಾಖೆ 


ಫರಹತಬಾದ್ 
1.27 ,000 / 


ಎ) ಬಾಬನಭೀ ಗಂ 
ಚಾಂದಪಟೇಲ್ 


152 


3ಅ 


| ಖುಷಿ 12. 39 . 00 


2. 39. 00 | 6 .12 


ಬಿ) ಜಾಕೀರ 
ಪಟೇಲ್ ತಂದೆ 
ಚಾಂದ ಪಟೇಲ್ 


ನಾಲ | 


- 


6 


- 


| 


10.30. 00 | 153 /5 | 152/ 4 | 1522 | 


ಎ ) ಭಾಬನಭೀ 
ಗಂಡ 
ಚಾಂದಪಟೇಲ್ 


15 ) | 


2 


( 225 . 00 | 


10. 30 . 00 | 


| 


. 


[೩೦ og | 7 4 


| ಖುಷಿ 


0.26.00 


| 


- 


| 0. 26. 00 | 1 . 35 | 


ಬಿ) ಮೀರಾ 
ಪಟೇಲ ತಂದೆ 
ಚಾಂದಪಟೇಲ್ 
| ಶ್ರೀಅಮೀರಪಟೇಲ | 152 | 3 
ಎ ) ಇಮಾಮ 
ಪಟೇಲ ತಂದೆ | 152 /4 | 4 
ಮಹಬೂಬ ಸಾಬ 
ಬಿ) ಅಬ್ದುಲ್ 
ಗಪೂರ ತಂದೆ 
ಮಹಬೂಬ ಸಾಬ 


| ಖುಷ್ಠಿ 


0.26.00 


0 . 26 .00 | 2 .16 


0. 18. 00 | 


- 


| 0.18.00 152/3 | ನಾಲ | 152/ 3 | 


ನಾಲ 


0. 26. 00 | 


0 . 26 . 00 


೪೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


စ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ 


ಹಕ್ಕುಗಳು 


ಋಣಗಳು 


ကို 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
_ 5 | 6 


| 


7 


| 


8 


| 


9 


15 


| 


16 


| 


17 


| 


18 


| 10 | - 11 
0 .28. 00 | 


| 12 | 13 | 14 | 
0 . 28 .00 


- 


150- ರ 


ಯಲ್ಲಾಮ್ಮ ಗಂ 
10 | ಸಿದ್ರಾಮಪ್ಪಾ 


MRT25 / 2013 
2014; 
ವ್ಯವಸ್ಥಾಪಕರು 
ವಿಜಯ ಬ್ಯಾಂಕ 
ಫರಹತಾಬಾದ ತಾ 


| 151 | 


1 | 


3.00.00 0.07.00 2. 33.00 | 3.96 


eves 


150 - ರ 
ಉಳಿದ 
ಭಾಗ. 


Nala 


Nala 


ಮೈನಾಳಕರ 


ಭಾಗ 


ಕಲಬುರಗಿ: 99000 


ಕಲ್ಲವ್ವಾ ಗಂ 
ಗಿರಿಮಲ್ಲಪ್ಪ 


| 151 | 2 | 


151 


150 - ರ 
ಉಳಿದ 


2 


| 


3.00.00 .05 


3 . 00. 00 0. 07. 00 2 .33 .00 | 3. 95 


Nala 


150 - ರ 
ಉಳಿದ 
ಭಾಗ 


Nala 


ಭಾಗ 


12 


ಯಶವಂತ 
ತಂ .ಶಿವಶರಣಪ್ಪ 
ಮೈನಾಳಕರ 


1. 00. 00 0.02.00 0.38.00 | 1.33 


150- ರ 
ಉಳಿದ 
ಭಾಗ 


Nala 


150 - ರ 
ಉಳಿದ 
ಭಾಗ 


Nala 


IMRT87/ 2012 
2013 
MR T9/ 2011 
2012, 
29/ 2010 - 2011 ; 
ವಿಜಯ ಬ್ಯಾಂಕ 
ಫರಹತಾಬಾದದಲ್ಲಿ 
ಸಾಲದ ಹಣ 
30000/ 
ವ್ಯವಸ್ಥಾಪಕರು ವಿಜಯ 
ಬ್ಯಾಂಕ ಫರಹತಾಬಾದ 
ತಾ ಜಿ . ಕಲಬುರಗಿ.: 
99001 : Vijaya 
Bank 
FARAHATABADI 
for Rs . 99000 


0 . 33 . 00 


0 . 33 .00 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೪೭೩೫ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ 


ಹಕ್ಕುಗಳು 


ಋಣಗಳು 


ကို 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ 


ಪಶ್ಚಿಮ 


ಉತ್ತರ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 


ದಕ್ಷಿಣ 


3 


- 4 


| 


7 


| 


8 


| 


9 


| 


10 


| 11 | 


12 | 13 | 14 | 


15 


|| 


16 


| 


18 


13 


ಶಾಂತಕುಮಾರ 
ತಂ .ಶಿವಶರಣಪ್ಪ 
ಮೈನಾಳಕರ 


| 151 | 


1 .00.00 0. 0೭. 00 0 . 38. 00 | 1. 33 


150 - ರ 
ಉಳಿದ 
ಭಾಗ 


Nala 


150 - ರ 
ಉಳಿದ 
ಭಾಗ 


Nala 


MR 43/ 2010 
2011 ; ವಿಜಯ 
ಬ್ಯಾಂಕ 
ಫರಹತಾಬಾದದಲ್ಲಿ 
ಸಾಲದ ಹಣ 
; 90000/ 
MR 47/ 2010 
2011 ; ವಿಜಯ 
ಬ್ಯಾಂಕ 
ಫರಹತಾಬಾದದಲ್ಲಿ 
ಸಾಲದ 
ಹಣ : 85000 / 


14 || 


ಮಹಾದೇವಿ 
ಗಂ .ಶ್ರೀಮಂತ 
ಮೈನಾಳಕರ 


| 151 | 


5 || 


1 . 00 . 00 0 . 03.00 ( 0 . 37 .00 | 1 . 30 


150- ರ 
ಉಳಿದ 
ಭಾಗ 


Nala 


150 - ರ 
ಉಳಿದ 
ಭಾಗ 


Nala 


| 151 | 


6 


| 


3.02 .00 0.09. 00 2.33. 00 | 3.95 


150- ರ 
ಉಳಿದ 
ಭಾಗ 


Nala 


150ರ 
ಉಳಿದ 
ಭಾಗ. 


Nala 


ಚಂದಮ್ಮ ಗಂ 
15 | ಶೇಖಪ್ಪ 

ಮೈನಾಳಕರ 

ಡಾ . ಅಣವೀರ ತಂ 
16 ( ರೇವಣಸಿದ್ದಪ್ಪಾ 

ಮಣ್ಣೂರ 


| 150 | 


3 


| ಖುಷಿ 


8.06.00 | 


- 


8.06.00 


14 .02 ] 0.38.00 | 


- 


| 0.38.00 | 151 


_ 1397 | 150/ 2 | 


ನಾಲ 


17. 


ಮೋದಿನಸಾಬ ತಂ 
ರಹಿಮೋದ್ದಿನ್ 


| 141 | 


1 


| ಖುಷಿ | 6.12.00 | 


- 


6.12. 00 | 10.02 


0 . 32.00 | 


- 


| 0.32. 00 | 150/3 | 140/2 | 


141 ರ 
ಉಳಿಕೆ 


139/ 1 


MR 
198/ 2012 
2013; ಶಾಖಾ 
ವ್ಯವಸ್ಥಾಪಕರು 
ವಿಜಯ ಬ್ಯಾಂಕ 
ಫರಹತಾಬಾದ ತಾ 
ಜಿ ಕಲಬುರಗಿ 
99001 / 


೪೭೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 | 


2 


| 3 | 


4 


| 


7 


| 


8 


| 


9 


10 


11 


12 


13 | 


14 | 


15 


| 


16 


| 


17 


18 


ಅಲ್ಲಾವುದ್ದಿನ ತಂ 
ರಹಿಮೋದ್ದಿನ್ 


| 141 | 


2 


| ಖುಷ್ಠಿ 


6.13.00 | 


- 


6 .13 . 00 | 10.06 


19 


ಮಹಾದೇವಿ 
ಗಂ .ಸಾಯಬಣ್ಣ 
ಲಕಬೋ 


( 140 | 


2 


ಖುಷ್ಠಿ 


4. 22. 00 | - 


14. 22.00 | 7. 83 


( 0.27.00 | 


- 


0. 27.00 | 141 | 138 /2 | 140/1 | 139 /1 


| 18 
MR 
183 /2012 
2013; ಶಾಖಾ 
ವ್ಯವಸ್ಥಾಪಕರು 
ವಿಜಯ ಬ್ಯಾಂಕ 
ಫರಹತಾಬಾದ ತಾ 
ಜಿ ಕಲಬುರಗಿ 
1 ,88 ,000/ 
MR 22 / 2006 
2007 ; VSSBN 
ತಿಳಗೋಳ ವಿಜಯ 
ಬ್ಯಾಂಕ 
ಫರಹತಾಬಾದ ನಲ್ಲಿ 
ಬೆಳೆ ಸಾಲ ಇದೆ. 
MRT 
159 /2012 
2013; MR T 
75/2012- 2013 ; 
ವ್ಯವಸ್ಥಾಪಕರು, 
ಕೃಷ್ಣಬ್ಯಾಂಕ 
ಫರಹತಾಬಾದ ತಾ . 
ರೂ140000 / 
ವಿಜಯಬ್ಯಾಂಕ 
ಫರಹತಾಬಾದ ತಾ . 
ರೂ99000/ 
ಜಿ:ಕಲಬುರಗಿ 


20 


ಬಾಬುರಾವ್ ತಂದೆ 

| 138 | 
ಶಿವಶರಣಪ್ಪ 


2 


| ಖುಷಿ ( 4 .11 .00 | - 


14 .11.00 | 5 . 27 


0.28.00 | 


- 


| 0.28.00 | 140 /2 | 1370 


138/1 | 139/1 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೩೭ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


စ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 | 


2 


| 3 | 


4 


| 


7 


| 


8 


| 


9 


10 


11 


12 


13 


14 


15 


16 


17 


| 

18 
MRT 
155 / 2012 
2013; ವಿಜಯ 


138 


ರ 


ದೇವಿಂದ್ರಪ್ಪ ತಂದೆ 
ಸುಭಾಶ್ಚಂದ್ರ 


| 138 | 


1 


| ಖುಷ್ಠಿ 


4.08.00 | 


- 


14.08.00 | 5.27 


0. 00.06 | 


- 


0.00.06 | 140/2 | 137 / 


138/ 2 


ಬ್ಯಾಂಕ 


ಉಳಿಕೆ 


ಫರಹತಾಬಾದ ತಾ 


ಜಿ ಕಲಬುರಗಿ 
99000/ 


MRT 


22 


ಸಿದ್ದಪ್ಪ ತಂದೆ 
ಹಂಗರಗಿ 


| 137 | 


1 


| 


ಖುಷಿ 


6 . 38 . 00 | 


- 


6 .38.00 | 9 .73 


0. 24. 00 | 


- 


| 0 .24 .00 | 138/2 | 


136 


1371ರ 
ಉಳಿಕೆ 


137/ 2 


147/2012 
2013; MR T 
29 /2012 
2013;MR 
81 / 2009 - 2010 
ವಿಜಯಬ್ಯಾಂಕ 
ಫರಹತಾಬಾದ ತಾ . 
ರೂ 99000 / 
ಶಾಖಾ 
ವ್ಯವಸ್ಥಾಪಕರು, 
ವಿಜಯಬ್ಯಾಂಕ 
ಫರಹತಾಬಾದ ತಾ . 
ರೂ 3,50,000/ 
ಜಿ :ಕಲಬುರಗಿ 


೪೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 | - 7 


2 


3 | 


_ 4 


| 


8 


| 


9 


10 


11 


12 


13 | 14 | 


15 | 


16 


| 


17 


| 


18 | 


23 


ಅಣ್ಣಾರಾವ ತಂದೆ 
ಮಡಿವಾಳಪ್ಪ 
ಪಾಟೀಲ 


| 137 | 


2 


| ಖುಷ್ಠಿ [4.00 . 00 | - 


4.00 .00 


5.6 


0. 00.02 | 


- 


0.00 .02 | 138 /2 | ರಸ್ತೆ 


| 137/1 


1372 ರ 
ಉಳಿಕೆ 


24 


ದೊಳವ್ವಾ ಗಂಡ 
ಲಕ್ಷ್ಮಣ ಕಲಬೊ 


| 136 | 


1 


| ಖುಷಿ 


7. 30. 00 1. 21. 00 16 .09 . 00 | 5. 98 


137 /A | 


ರಸ್ತೆ | 135 | 


ರಸ್ತೆ 


MR 18/2010 
2011 ; MR 
23 /2006 - 2007 
ವಿಜಯಬ್ಯಾಂಕ 
ಫರಹತಾಬಾದ ತಾ . 
ಬೆಳೆ ಸಾಲ ಇದೆ 
ರೂ .175000/ 


0 . 06 . 00 


0 . 06 . 00 


ಇಮಾಮೋದ್ದಿನ 
25 | ತಂ ಲಾಲ ಅಹ್ಮದ | 136 | 

ಕಮಟಗಿ. 


2 


| 


ಖುಷಿ 


8.34. 00 11 .20 .00 7.14.00 | 7.06 


MRT 
47/ 20132014 ; 
MRT 
44/2013- 2014 ; 
ವಿಜಯಬ್ಯಾಂಕ 
ಫರಹತಾಬಾದನಲ್ಲಿ 
ಬೆಳೆ ಸಾಲ ಇದೆ 
175000/ - ಶಾಖಾ 
ವ್ಯವಸ್ಥಾಪಕರು, 
ವಿಜಯಬ್ಯಾಂಕ 
ಫರಹತಾಬಾದ ತಾ . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೪೭೩೯ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ 


ಹಕ್ಕುಗಳು 


ಋಣಗಳು 


ನಂ . 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 


- 3 | 


4 


| 


| 


7 


| 


8 


| 


9 


| 


10 | 


11 


| 


12 


| 13 | 14 | 


15 | 


16 


| 


17 | - 18 

ರೂ 325000/ 
ನಾಗಪ್ಪ ತಂದೆ ತಿಪ್ಪಣ್ಣ 
ಇವರಿಗೆ ರೂ 
p0, 85 , 000 / 
ಖರೀದಿ ಕರಾರು 
ಮಾಡಿರುತ್ತಾರೆ 
MRT 
114 /2012 
2013 ; MR T . 
71 / 2012-2013 
mr 39 / 2007 
2008 
ವಿಜಯಬ್ಯಾಂಕ 
ರೂ24 .000 / 
ವ್ಯವಸ್ಥಾಪಕರು 
ವಿಜಯಬ್ಯಾಂಕ 
ಫರಹತಾಬಾದ ತಾ . 
ಕಲಬುರಗಿ ಜಿಲ್ಲೆ 
ರೂ 99000 / 


ಮಹಬೂಬ ತಂದೆ 
26 | ರುಕ್ಕೋದ್ದಿನ 

ಜಲಾಲ 


| 136 | 


3 


| 


ಖುಷ್ಠಿ 


5. 25 .00 11.07. 00 4 .18.00 | 4 . 28 


- 


| 


- 


| 


ಎ) ಶಾಭೋದ್ದಿನ್ 

| 136 | 
ತಂದೆ ಹುಸೇನಸಾಬ 


4 


| ಖುಷ್ಠಿ 


6.03. 00 1. 04.00 4. 39.00 | 4.66 


ಬಿ) ಲಾಲ 
ಅಹ್ಮದಸಾಬ ತಂದೆ 
ಹುಸೇನಸಾಬ 
ಜಲಾಲ 


೪೭೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ 

ವಿಸ್ತೀರ್ಣ 


ಚಕ್ಕುಬಂದಿ 


ಖಾತೆದಾರರ | ಸರ್ವೆ | ಹಿಸ್ಸಾ 
ಹೆಸರು | ನಂ | ನಂ | 


ಹಕ್ಕುಗಳು 


ಋಣಗಳು 


ကို 


ಖರಾಬು 


| ಉಳಿಕೆ 


ಆಕಾರ 


ಐನು 


ಖರಾಬು 


ಉಳಿಕೆ ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


ಆರ್, ಟಿ. ಸಿ 
ತರಹೆ | ಯಂತೆ 

ವಿಸ್ತೀರ್ಣ 
5 | 6 


2 


| 


3 | 


| 


| 


77 


| 


8 


| 


9 


| 


10 | 


11 


| 


12 


| 13 | 14 | 15 | 


16 


| 


17 


| 


18 


ಉಸ್ಮಾಪಟೇಲ 
ತಂದೆ 
ಇಮಾಮಪಟೇಲ 


| 136 | 


6 


| ಖುಷಿ 


2.27.00 | 


- 


2.27.00 | 3.43 


Total | 


| 


| 


_ 10. 22.08 | 0. 00 


10.22.08 | 


| 


| 


| 


ಘೋಷ್ಟಾರೆ 


ಕ್ರಮ ಸಂಖ್ಯೆ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಐನು 

ಖರಾಬು | ಒಟ್ಟು 
ಎ - ಗು - ಆ ಎ - ಗು - ಆ ] ಎ - ಗು – ಆ 
8 .39.02 [ 0. 00 

8 .39.02 


ಜೇವರ್ಗಿ 


2 


| 


ಹಿಪ್ಪರಗಾ ಕೋನಾ | ಜೇವರ್ಗಿ 
ಸರಡಗಿ ( ಬಿ) ಫರಹತಾಬಾದ 

ಒಟ್ಟು 


ಕಲಬುರಗಿ 


10 . 22. 08 


0 . 00 


10 . 22 .08 


19. 21 .10 


0 . 00 


19. 21 .10 


ಸಂಖ್ಯೆ : ಲೋಣ 84 ಇಎಪಿ 2014 


PR.971 


SC - 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್ , ಭೀ , ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು ( EAP) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

೪೭೪೧ 
ನಿರ್ದೇಶಕರವರ ಕಛೇರಿ, ತಾಂತ್ರಿಕ ಶಿಕ್ಷಣ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರು- 560 001 

ತಿದ್ದುಪಡಿ ಆದೇಶ 
ಸಂಖ್ಯೆ: ಡಿಟಿಇ 01 ಡಿಜಕ್ಕೂ (2) 2011 , ದಿನಾಂಕ: 05 /11/2015. 
ವಿಷಯ : ಶ್ರೀ .ಕಿಶನ್. ಜಿ, ದ್ವಿತೀಯ ದರ್ಜೆ ಸಹಾಯಕರು, ಸರ್ಕಾರಿ ಎಸ್‌ಕೆಎಸ್‌ಜೆಟಿ ಸಂಸ್ಥೆ, ಬೆಂಗಳೂರು 

ಇವರನ್ನು ಸರ್ಕಾರಿ ಸೇವೆಯಿಂದ ತೆಗೆದುಹಾಕಲಾದ ಆದೇಶದ ಬಗ್ಗೆ, 
ಉಲ್ಲೇಖ: ನಿರ್ದೆಶಕರ ಆದೇಶ ಸಂಖ್ಯೆ: ಡಿಟಿಇ 01 ಡಿಇಕ್ಕೂ ( 2) 2011 , ದಿನಾಂಕ: 26/ 09 / 2015. 
ಉಲ್ಲೇಖದಲ್ಲಿನ ನಿರ್ದೇಶಕರ ಆದೇಶ ಪತ್ರದಲ್ಲಿ ಶ್ರೀ . ಜಿ . ಕಿಶನ್, ದ್ವಿತೀಯ ದರ್ಜೆ ಸಹಾಯಕರು, ಎಸ್ಕೆಎಸ್‌ಜೆಟಿ ಸಂಸ್ಥೆ ಇವರನ್ನು ಕರ್ನಾಟಕ 
ಸಿವಿಲ್ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957ರ ನಿಯಮ8( 2 ) ರ ಬದಲಿಗೆ ನಿಯಮಃ( 7) ಎಂದು ತಿದ್ದುಪಡಿ ಮಾಡಿ 
ಓದಿಕೊಳ್ಳತಕ್ಕದ್ದು. ಇನ್ನುಳಿದಂತೆ ಉಲ್ಲೇಖದಲ್ಲಿನ ನಿರ್ದೆಶಕರ ಆದೇಶ ಪತ್ರದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ . 

ನಿರ್ದೇಶಕರು 
PR -1038 

ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , 
SC -10 

ಅರಮನೆ ರಸ್ತೆ , ಬೆಂಗಳೂರು 
ನಿರ್ದೇಶಕರವರ ಕಛೇರಿ, ತಾಂತ್ರಿಕ ಶಿಕ್ಷಣ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರು-560 001 
ವಿಷಯ : ಶ್ರೀ .ಜಯರಾಮು. ಡಿ, ಸಹಾಯಕರು, ಸರ್ಕಾರಿ ಪಾಲಿಟೆಕ್ನಿಕ್, ಚನ್ನಪಟ್ಟಣ , ಇವರ ಅನಧಿಕೃತ ಗೈರುಹಾಜರಿ 

ಕುರಿತು ದಂಡನೆ ವಿಧಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ . 
ಓದಲಾಗಿದೆ: 1) ದೋಷಾರೋಪಣಾ ಪಟ್ಟಿ ದಿನಾಂಕ: 23 /03/2015 . 

2) ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನೇಮಕಾತಿ ಆದೇಶ ಸಂ : ಡಿಟಿಇ 13 ಡಿಇಕ್ಕೂ (1) 2013 , 

ದಿನಾಂಕ: 25 /05 /2015 . 

3) ಇಲಾಖಾ ವಿಚಾರಣೆಯ ಅಂತಿಮ ವರದಿ ದಿನಾಂಕ: 29 / 07 /2015 . 
ಪ್ರಸ್ತಾವನೆ : 

ಸರ್ಕಾರಿ ಪಾಲಿಟೆಕ್ನಿಕ್ , ಚನ್ನಪಟ್ಟಣ ಇಲ್ಲಿ ಯಾಂತ್ರಿಕ ವಿಭಾಗದಲ್ಲಿ ಸಹಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ . ಡಿ. ಜಯರಾಮು, ಇವರು 
ದಿನಾಂಕ:14 /07/2008 ರಿಂದ 02 /01/2009 ರವರೆಗೆ 173 ದಿನಗಳು, ದಿನಾಂಕ: 17 / 06 /2009 ರಿಂದ 20 /1/2010ರವರೆಗೆ 219 ದಿನಗಳು, 
ದಿನಾಂಕ : 02 /04/2011 ರಿಂದ 14 /07 /2011ರವರೆಗೆ 103 ದಿನಗಳು, ದಿನಾಂಕ: 07 /05/2013 ರಿಂದ 16/12 /2013ರವರೆಗೆ 124 ದಿನಗಳು , ದಿನಾಂಕ: 
03/02 /2014 ರಿಂದ 20/04 /2014ರವರೆಗೆ 77 ದಿನಗಳು ಮತ್ತು ದಿನಾಂಕ: 27/04/2014 ರಿಂದ 20 /11 /2014ರವರೆಗೆ 209 ದಿನಗಳು ಒಟ್ಟಾರೆ 1005 
ದಿನಗಳು ಅನಧಿಕೃತ ಗೈರುಹಾಜರಾಗಿರುತ್ತಾರೆ. ಈ ಹಿಂದೆಯೂ ಸಹ ಇವರು ದೈನಂದಿನ ಕಛೇರಿ ಕೆಲಸಗಳಿಗೆ ಆಗಾಗ ಗೈರುಹಾಜರಾಗುವುದನ್ನು 
ರೂಢಿಸಿಕೊಂಡಿರುತ್ತಾರೆ. ಈ ಬಗ್ಗೆ ಸಂಸ್ಥೆಯ ಪ್ರಿನ್ಸಿಪಾಲರು ಹಲವಾರು ಜ್ಞಾಪನಗಳನ್ನು ನೀಡಿದ್ದರೂ ಸಹ ಇವರ ವರ್ತನೆಯಲ್ಲಿ ಯಾವುದೇ 
ಬದಲಾವಣೆಯಾಗಿರುವುದಿಲ್ಲ. ಮತ್ತು ಸಮಜಾಯಿಷಿ ಪತ್ರಗಳಲ್ಲಿ ದ್ವಂದ್ವ ಹೇಳಿಕೆಗಳನ್ನು ನೀಡಿರುತ್ತಾರೆ . ಇವರು ದೀರ್ಘಾವಧಿ ಅನಧಿಕೃತ ಗೈರುಹಾಜರಾದ 
ಹಿನ್ನೆಲೆಯಲ್ಲಿ ಇವರ ವಿರುದ್ಧದ ಆರೋಪಗಳ ಬಗ್ಗೆ ದಿನಾಂಕ: 23/03/2015 ರಂದು ನಿಯಮಾನುಸಾರ ದೋಷಾರೋಪಣ ಪಟ್ಟಿಯನ್ನು ನೋಂದಣಿ ಅಂಚೆ 
ಮತ್ತು ಸ್ವೀಕೃತಿ ಬಾಕಿ ಮುಖಾಂತರ ಜಾರಿ ಮಾಡಿ 15 ದಿವಸದೊಳಗಾಗಿ ಅವರ ಪ್ರತಿವಾದದ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , 
ಇವರು ದೋಷಾರೋಪಣಾ ಪಟ್ಟಿಯನ್ನು ಸ್ವೀಕರಿಸಿಕೊಂಡು ಯಾವ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಇವರು ಕರ್ತವ್ಯ ನಿರ್ಲಕ್ಷತೆ ತೋರಿದ್ದರಿಂದ 
ಹಾಗೂ ಇವರ ಮೇಲಿನ ಆರೋಪಗಳ ಬಗ್ಗೆ ಶಿಸ್ತು ಪ್ರಾಧಿಕಾರವು ನಿಯಮಾನುಸಾರ ಪೂರ್ಣಾವಧಿ ಇಲಾಖಾ ವಿಚಾರಣೆ ನಡೆಸಲು ತೀರ್ಮಾನಿಸಿ 
ಶ್ರೀ .ಎ .ಕೃಷ್ಣಪ್ಪ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ದಿನಾಂಕ: 25/ 05 /2015ರಲ್ಲಿ ನೇಮಿಸಲಾಯಿತು. 
ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ದಿನಾಂಕ:29/07/2015 ರಲ್ಲಿ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ 
ವರದಿಯನ್ನು ಅವಲೋಕಿಸಿದಾಗ ವರದಿಯಲ್ಲಿ ಆಪಾದಿತರು 2 ವರ್ಷ 8 ತಿಂಗಳವರೆಗೂ ಅನಧಿಕೃತ ಗೈರುಹಾಜರಾಗಿದ್ದು, ಹಾಗೂ ಈ ದಿನದವರೆಗೂ 
ಅನಧಿಕೃತ ಗೈರುಹಾಜರಾಗಿರುವುದರಿಂದ ಇವರು ಒಬ್ಬ ಸರ್ಕಾರಿ ನೌಕರರಲ್ಲದ ರೀತಿಯಲ್ಲಿ ನಡೆದುಕೊಂಡಿದ್ದು , ಸರ್ಕಾರಿ ನೌಕರನ ನಡತೆ ನಿಯಮಗಳು 
1966ರ ನಿಯಮ 3(1) ರ ಉಪನಿಯಮ(1),(ii) ಮತ್ತು (ii) ನ್ನು ಉಲ್ಲಂಘಿಸಿ, ಅವಿಧೇಯತೆಯಿಂದ ನಡೆದು ಕೊಂಡಿರುವುದು ಕಂಡುಬರುತ್ತದೆ. ಮೇಲೆ ಹೇಳಿದ 
ಎಲ್ಲಾ ಕಾರಣಗಳಿಂದಾಗಿ ಹಾಗೂ ಉಭಯ ಪಾರ್ಟಿಗಳ ಸಾಕ್ಷಾಧಾರಗಳನ್ನು , ದಾಖಲಾತಿಗಳನ್ನು ಪರಿಶೀಲಿಸಿ ನನ್ನ ಅಭಿಪ್ರಾಯದಲ್ಲಿ ಆಪಾದಿತರ ವಿರುದ್ಧ 
ಹೊರಿಸಿರುವ ಆರೋಪಗಳು ರುಜುವಾತಾಗಿದೆ ಎಂದು ತೀರ್ಮಾನಿಸಿ ವಿಚಾರಣಾಧಿಕಾರಿಗಳು ಅಂತಿಮ ವರದಿಯಲ್ಲಿ ತಿಳಿಸಿರುತ್ತಾರೆ . ಆದ್ದರಿಂದ ಸದರಿ 
ಅಂತಿಮ ವಿಚಾರಣಾ ವರದಿಯನ್ನು ಅಂಗೀಕರಿಸಿ ಏಕೆ ಸೂಕ್ತ ದಂಡನೆ ವಿಧಿಸಬಾರದು ಎಂಬುದರ ಬಗ್ಗೆ ಇಲಾಖಾ ವಿಚಾರಣಾ ವರದಿಯನ್ನು ಲಗತ್ತಿಸಿ 
ಎರಡನೇ ಕಾರಣ ಕೇಳುವ ನೋಟೀಸು ಮೂಲಕ ಜಾರಿ ಮಾಡಿ 30 ದಿವಸಗಳೊಳಗಾಗಿ ಅವರ ಲಿಖಿತ ಸಮಜಾಯಿಷಿಯನ್ನು ನಿರ್ದೇಶಕರು, ತಾಂತ್ರಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಆದರೆ ಸದರಿ ಆರೋಪಿತರಿಂದ ಯಾವುದೇ ಸಮಜಾಯಿಷಿ ಪತ್ರವನ್ನು ಸಲ್ಲಿಸಿರುವುದಿಲ್ಲ. 
ಆದ್ದರಿಂದ ಸದರಿಯವರ ಮೇಲಿನ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ವಿಚಾರಣಾಧಿಕಾರಿಗಳ ಅಂತಿಮ ವರದಿಯನ್ನು ಅಂಗೀಕರಿಸಿ ಈ ಕೆಳಕಂಡಂತೆ 
ದಂಡನೆ ವಿಧಿಸಿ ಆದೇಶಿಸಿದೆ. 

ನಿರ್ದೇಶಕರ ಆದೇಶ ಸಂಖ್ಯೆ : ಡಿಟಿಇ 07 ಡಿಇ ( 1 ) 2014 , ದಿನಾಂಕ : 09ನೇ ನವೆಂಬರ್ 2015 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಾವಳಿ 1957ರ ನಿಯಮ 8(vi) ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರಿ ಪಾಲಿಟೆಕ್ನಿಕ್ , ಚನ್ನಪಟ್ಟಣ ಇಲ್ಲಿ ಯಾಂತ್ರಿಕ ವಿಭಾಗದಲ್ಲಿ 


೪೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ . ಡಿ.ಜಯರಾಮು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಈ ಮೂಲಕ ಕಡ್ಡಾಯ 
ನಿವೃತ್ತಿಗೊಳಿಸಿದೆ. ಸದರಿಯವರ ಗೈರು ಹಾಜರಾದ ಅವಧಿಯನ್ನು ಕೆಲಸ ಮಾಡದ ದಿನಗಳೆಂದು (Dies non) ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 


ನಿರ್ದೇಶಕರು 
PR -1039 

ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರ, 
SC -10 

ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 

ಕಲ್ಲು ಪುಡಿ ಮಾಡುವ ಕ್ರಷರ್‌ಗಳ ಸುರಕ್ಷತಾವಲಯಗಳ ಅಧಿಸೂಚನೆ 
ಸಂ :ಗಭೂಇ/ ಉನಿಚಿ/ ಕೈ. ಸು . ವ ಅಧಿಸೂಚನೆ - 03 / 15 - 16 / 3969 , ದಿ : 18 - 11 - 2015 . 


ಘನ ಸರ್ಕಾರದ ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 20 ಎಂಎಂಎನ್ 2014 , ದಿನಾಂಕ: 21 .01.2014 , ಹಾಗೂ ಕರ್ನಾಟಕ ಕಲ್ಲುಪುಡಿ ಮಾಡುವ 
ಘಟಕಗಳ ನಿಯಂತ್ರಣ ಕಾಯ್ದೆ - 2011 ರನ್ವಯ , ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿಯಮ 6 (1) ರ ಷರತ್ತಿಗೆ ಪೂರಕವಾದ ಪ್ರದೇಶಗಳನ್ನು ಕಲ್ಲು ಪುಡಿ 
ಮಾಡುವ ಘಟಕಗಳ ಸುರಕ್ಷತಾ ವಲಯವೆಂದು ಪರಿಗಣಿಸಿ ನಿಯಮ 6(3) ರಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲು ಕೋರಿದೆ. 
ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಲ್ಲು ಪುಡಿ ಮಾಡುವ ಘಟಕಗಳ ಸುರಕ್ಷತಾ ವಲಯವೆಂದು ಘೋಷಿಸಿರುವ ಪ್ರದೇಶಗಳು. 

ಅರ್ಜಿ ಸಲ್ಲಿಸಲಾದ ಸರ್ವೆ 
ಅರ್ಜಿದಾರರ ಹೆಸರು ಮತ್ತು ವಿಳಾಸ 

ಪ್ರಸ್ಥಾಪಿಸಿದ 
ಪ್ರದೇಶ 

ಸಂಖ್ಯೆ 

ವಿಸ್ತೀರ್ಣ 
ಹೊಸದುರ್ಗ ತಾಲ್ಲೂಕು 
ಅಮೃತ ಸೋನ್ ಕ್ರಷರ್, ಮಾಲೀಕರು : ಶ್ರೀ ಬಿ . ವೆಂಕಟೇಶ್, ಬಿನ್ ಬೊಮ್ಮಪ್ಪ, ರೈಲ್ವೆ 

| ಗುಡ್ಡದರಂಗವ್ವನಹಳ್ಳಿ 
ಸ್ಟೇಷನ್ ಹತ್ತಿರ, ವಾರ್ಡ್ ನಂ . 16 , ಎಂ .ಕೆ. ಪ್ಯಾಲೇಸ್ ಹತ್ತಿರ, ಚಿತ್ರದುರ್ಗ , 

2 .00 


ne)& 


109. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 

ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 
PR -1043 

ನಿಯಂತ್ರಣ ಸಮಿತಿ, ಚಿತ್ರದುರ್ಗ. 
ತಹಸೀಲ್ದಾರ್‌ರವರ ಕಾರ್ಯಾಲಯ , ಆನೇಕಲ್ ತಾಲ್ಲೂಕು, ಆನೇಕಲ್ , ಬೆಂಗಳೂರು ನಗರ ಜಿಲ್ಲೆ 

ಪ್ರಕಟಣೆ 
ಸಂಖ್ಯೆ : ನಂ .ಎಲ್.ಎನ್ . ಡಿ./ ಸಿ. ಆರ್126 /14 - 15 , ದಿನಾಂಕ: 14 - 09 - 2015 

ನಮೂನೆ- 27 | 
1. ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಹದ್ದುಗಿಡದ ಹಳ್ಳದ ಜಮೀನಾಗಿರುತ್ತದೆ. ಅದರಂತೆ ಗಟ್ಟಹಳ್ಳಿ ಗ್ರಾಮದ ಸ. ನಂ . 

12 ರಿಂದ 28ರ ಮಧ್ಯಭಾಗದಲ್ಲಿರುವ ಹದ್ದುಗಿಡದ ಹಳ್ಳದ ವಿಸ್ತೀರ್ಣ 2 - 25 ( ಎ - ಗುಂ) ಜಮೀನನ್ನು ಹೆಚ್ . ಪಿ.ರಾಮರೆಡ್ಡಿ ಮತ್ತು ಎ. ರಾಮರೆಡ್ಡಿ 
ರವರಿಗೆ ಮಂಜೂರಾತಿ ಮಾಡಲು ಉದ್ದೇಶಿಸಿದ್ದು , ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1) ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್ ನಲ್ಲಿ 
ವಿವರಿಸಿರುವ ಸ. ನಂ . 12 ರಿಂದ 28ರ ಮಧ್ಯಭಾಗದ ಹದ್ದುಗಿಡದ ಹಳ್ಳದ ಜಮೀನಿನಲ್ಲಿ 2 - 25 ( ಎ - ಗುಂ ) ಜಮೀನನ್ನು ಹೆಚ್. ಪಿ.ರಾಮರೆಡ್ಡಿ ಮತ್ತು 
ಎ .ರಾಮರೆಡ್ಡಿ ರವರಿಗೆ ಮಂಜೂರು ಮಾಡುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ 
ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತದೆ. 
ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ ಸರ್ಕಾರಿ ಹದ್ದುಗಿಡದ 
ಹಳ್ಳದ ಜಮೀನನ್ನು ಹೆಚ್. ಪಿ.ರಾಮರೆಡ್ಡಿ ಮತ್ತು ಎ.ರಾಮರೆಡ್ಡಿ ಗೆ ಮಂಜೂರು ಮಾಡುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ 
ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ ಆನೇಕಲ್ ತಾಲ್ಲೂಕು ತಹಸೀಲ್ದಾರ್ ರವರಿಗೆ ತಲುಪುವಂತೆ ಕಳಿಸುವುದು ನಿಗಧಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲಾ ಅಲ್ಲದೆ ನಿಗಧಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ತಲುಪದಿದ್ದಲ್ಲಿ ಸದರಿ ಹದ್ದುಗಿಡದ ಹಳ್ಳದ ಜಮೀನಿನ 2 - 25 ( ಎ - ಗುಂ ) ಜಮೀನನ್ನು ಹೆಚ್ .ಪಿ.ರಾಮರೆಡ್ಡಿ ಮತ್ತು ಎ.ರಾಮರೆಡ್ಡಿ ರವರಿಗೆ 
ಮಂಜೂರು ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಷೆಡ್ಯೂಲ್ 
ಜಿಲ್ಲೆ - ಬೆಂಗಳೂರು 

ತಾಲ್ಲೂಕು- ಆನೇಕಲ್ 

ಗ್ರಾಮ - ಗಟ್ಟಹಳ್ಳಿ 
ಸ. ನಂ.- 12 ರಿಂದ 28ರ ಮಧ್ಯಭಾಗದಲ್ಲಿರುವ ಹಳ್ಳ ವಿಸ್ತೀರ್ಣ- 2 -25 ( ಎ - ಗುಂ ) ವರ್ಗೀಕರಣ - ಹದ್ದುಗಿಡದ ಹಳ್ಳದ 


ಪೂರ್ವಕ್ಕೆ - ಹುಸ್ಕೂರು ಗ್ರಾಮದ ಗಡಿ 
ಉತ್ತರಕ್ಕೆ - ಸ . ನಂ . 16, 17, 18, 22, 23, 24 , 25 , 26 & ರಸ್ತೆ 


ಪಶ್ಚಿಮಕ್ಕೆ - ರಸ್ತೆ 
ದಕ್ಷಿಣಕ್ಕೆ - ಸ. ನಂ . 19 , 20 , 21 , 27, 28 , 29 


PR . 1036 


ತಹಸೀಲ್ದಾರ್ 
ಆನೇಕಲ್ ತಾಲ್ಲೂಕು, ಆನೇಕಲ್ 


x 2m bo 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

೪೭೪೩ 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ .1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ : 02 / ಅಸೂ / ಅಪರ.ಸಿ. ಪಿ(ಸಂಚಾರ ) 2015, ದಿನಾಂಕ: 28 - 10 -2015 . 
ಬೆಂಗಳೂರು ನಗರ ಬನಶಂಕರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಶಂಕರಿ 2ನೇ ಹಂತ, ಚನ್ನಮ್ಮ ವೃತ್ತ ಜಂಕ್ಷನ್‌ನಲ್ಲಿ ಇನ್‌ಪ್ರಾ 
ಪ್ರಾಜೆಕ್ಟ್ ಪ್ರೈ ಲಿ. ರವರು ಕಿತ್ತೂರು ರಾಣಿ ಚನ್ನಮ್ಮ ವೃತ್ತದ ಮೇಲು ಸೇತುವೆ ಕಾಮಗಾರಿ ನಡೆಸುತ್ತಿದ್ದು 4m x 2m box ಡ್ರೈನೇಜ್ ಕಾಮಗಾರಿ ಮಾಡಲು 
ಅನುಮತಿ ಕೋರಿದ್ದು, ಸದರಿ ಜಂಕ್ಷನ್‌ನಲ್ಲಿ ವಾಹನಗಳ ಸಂಚಾರದ ಒತ್ತಡ ಜಾಸ್ತಿ ಇದ್ದು ಡ್ರೈನೇಜ್ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಇದರಿಂದ 
ಸಾರ್ವಜನಿಕರಿಗೆ ಹಾಗೂ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವುದರಿಂದ ಈ ಕೆಳಕಂಡಂತೆ ಮಾರ್ಗ ಬದಲಾವಣೆ ಮಾಡಿ ಸುಗಮ ಸಂಚಾರಕ್ಕೆ 
ಅನುವು ಮಾಡಿಕೊಡುವುದು ಅಗತ್ಯವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನಗೆ 

ವಾದ ಅಧಿಕಾರವನ್ನು ಚಲಾಯಿಸಿ ಎನ್.ಎಸ್.ಮೇಘರಿಖ್ , ಐ . ಪಿ .ಎಸ್, ಪೊಲೀಸ್ ಕಮಿಷನರ್, ಬೆಂಗಳೂರು ನಗರ ಆದ ನಾನು ಸುಗಮ 
ಸಂಚಾರದ ದೃಷ್ಟಿಯಿಂದ ಈ ಕೆಳಕಂಡಂತೆ ಸಂಚಾರ ನಿರ್ಬಂಧ ಹಾಗೂ ಪಠ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಆದೇಶಿಸಿರುತ್ತೇನೆ. 

1. ಕದಿರೇನಹಳ್ಳಿ ಪಾರ್ಕ್ ಕಡೆಯಿಂದ ಚನ್ನಮ್ಮ ವೃತ್ತದ ಕಡೆಗೆ ಬರುವ ಎಲ್ಲಾ ವಾಹನಗಳನ್ನು ನಿರ್ಬಂಧಿಸಿ ಲಘು ವಾಹನಗಳನ್ನು ಅಗ್ನಿಶಾಮಕ 

ದಳದ ಕಛೇರಿ ಹತ್ತಿರ ಬಲ ತಿರುವು ಪಡೆದು, ಕೆ. ಇ.ಬಿ ಕಛೇರಿ ಮುಂಭಾಗದಿಂದ ಅತ್ತಿಮಬ್ಬೆ ರಸ್ತೆಗೆ ಸೇರಿ ಎಡತಿರುವು ಪಡೆದು ಚನ್ನಮ್ಮ 
ವೃತ್ತ ತಲುಪಿ 100 ಅಡಿ ರಿಂಗ್‌ರಸ್ತೆ, ಕಾಮಾಕ್ಯ , ನಾಯಂಡನಹಳ್ಳಿ ಕಡೆಗೆ ಸಂಚರಿಸಲು ಅನುವು ಮಾಡಿಕೊಡಲಾಗಿದೆ. 
ಬನಶಂಕರಿ ಬಸ್ ನಿಲ್ದಾಣದ ಕಡೆಯಿಂದ ಬರುವ ಬಿ . ಎಂ . ಟಿ. ಸಿ ಬಸ್‌ಗಳನ್ನು ಕಾಮಗಾರಿ ಮುಗಿಯುವ ವರೆಗೂ ಯಾರಬ್ ನಗರ 
ಜಂಕ್ಷನ್‌ನಲ್ಲಿ ಬಲ ತಿರುವು ಪಡೆಯುವಂತೆ ಮತ್ತು ಬನಶಂಕರಿ ಬಸ್ ನಿಲ್ದಾಣದಿಂದ ಎಡ ತಿರುವು ಪಡೆದು ಜೆ. ಬಿ .ಎಸ್ ಜಂಕ್ಷನ್, 
ಮೊನೋಟೈಪ್ ರಸ್ತೆ, ಚಕ್ರ ಜಂಕ್ಷನ್‌ನಲ್ಲಿ ಬಲ ತಿರುವು, ಬಾಟಾ ಶೋರೂಂ ಜಂಕ್ಷನ್, ಪೋಸ್ಟ್ ಆಫೀಸ್, 9ನೇ ಮುಖ್ಯರಸ್ತೆ ಜಂಕ್ಷನ್ ಎಡ 
ತಿರುವು, ಅರವಿಂದ ಸೂಪರ್ ಬಜಾರ್, ಇಂದಿರಾ ನರ್ಸಿಂಗ್ ಹೋಂ ಜಂಕ್ಷನ್, ಕಿಮ್ಸ್ ಕಾಲೇಜ್, ಅತ್ತಿಮಬ್ಬೆ ಜಂಕ್ಷನ್ ಮಾರ್ಗವಾಗಿ 

ಚನ್ನಮ್ಮ ವೃತ್ತಕ್ಕೆ ತಲುಪುವಂತೆ ಚಲಿಸಲು ಅನುವು ಮಾಡಿಕೊಡಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 28 - 10 - 2015 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 


PR - 973 

ಎನ್.ಎಸ್.ಮೇಘರಿಖ್ 
ಪೊಲೀಸ್ ಕಮೀಷನರ್ , 

ಬೆಂಗಳೂರು ನಗರ. 
ಸಹಕಾರ ಸಂಘಗಳ ನಿಬಂಧಕರವರು, ಕರ್ನಾಟಕ ರಾಜ್ಯ , ನಂ .1 ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ: ಆರ್‌ಸಿಎಸ್/ ಡಿ- 4/ ಡಿಐಎಸ್/ಸೌಹಾರ್ದ್/ 12/2015 - 16. 
ವಾದಿ 

ಪ್ರತಿವಾದಿಗಳು | 
ಶ್ರೀಕಾಂತ್ , ಸಮಾಪನಾಧಿಕಾರಿ 

ಶ್ರೀ ಎ .ಎನ್ .ಕುಮಾರ್, 
ಶ್ರೀ ಶಕ್ತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿ, 

ತಂದೆ. ಅಶ್ವಥನಾರಾಯಣ, 
ವಿಳಾಸ 

ಮನೆ ನಂ :1714, 6ನೇ ಕ್ರಾಸ್ , 8ನೇ ಮುಖ್ಯ ರಸ್ತೆ, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ. ನಿಯಮಿತ, 

ಮಲ್ಲೇಶ್ವರಂ, ಬೆಂಗಳೂರು- 03. 
ನಿರ್ಮಾಣ ಭವನ, ಡಾ : ರಾಜ್‌ಕುಮಾರ್‌ ರಸ್ತೆ , 
1 ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು- 10 . 

ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯ ನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ 
ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು, 
ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತುನ್ನು ಖರೀದಿಸಿದ್ದಾರೆಂದು 
ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ . ಹೀಗೆ ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ 
ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು 
ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ . ಷೆಡ್ಯುಲ್ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ 
ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ 
ಹೊರಡಿಸಲು ಕೋರಿರುತ್ತಾರೆ. 


೪೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ಪ್ರತಿವಾದಿಯು ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ 
ಮಾಡಿರುವ, ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 
ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯೂಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ , ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದ್ದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆಗೆ /ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು : 
ಸ್ಥಿರಾಸ್ತಿ : 
ಗ್ರಾಮದ ಹೆಸರು ಸರ್ವೆ ಸಂಖ್ಯೆ ವಿಸ್ತೀರ್ಣ 

ಚಕ್ಕುಬಂದಿ 
Kyatungere Badavane, Khata Number, Measuring 1 

East by: Property of Jayamma 
Chamundeswarinagar , D - 4 /46647K T - 2181 03 *(39 + 44)/ 2 SQ.ft 

West by : Road 
Mandya City Mandy district. 

North by : Remaining Land of Vendor 

South by : Property of Ramesh 
ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ : 07 /10/2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿಶಿಯೊಂದಿಗೆ 
ನೀಡಲಾಗಿದೆ. 
PR -977 

ಸಹಕಾರ ಸಂಘಗಳ ನಿಬಂಧಕರು, 
SC - 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಕ್ರ . ಸಂ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾ 19 ರಾಪಸ 2015, ಬೆಂಗಳೂರು ದಿನಾಂಕ : 07 - 10 - 2015. 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರನ್ವಯ ಕರ್ನಾಟಕ ಪತ್ರಾಗಾರ ಇಲಾಖೆಗೆ ಸಂಬಂಧಿಸಿದಂತೆ ಗ್ರೂಪ್ ಎ ವೃಂದದ ಕಿರಿಯ ಶ್ರೇಣಿಗೆ 
ಸೇರಿದ ಉಪನಿರ್ದೇಶಕರು , ಪತ್ರಪಾಲಕರು ಹಾಗೂ ವೈಜ್ಞಾನಿಕಾಧಿಕಾರಿ ಹುದ್ದೆಗಳಿಗೆ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳನ್ನು 
ಅನುಬಂಧದಲ್ಲಿರುವಂತೆ, ಗುರುತಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಅನ್ನಪೂರ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 
ಹೈದ್ರಾಬಾದ್ -ಕರ್ನಾಟಕ ಮೀಸಲಾತಿ ಆದೇಶದನ್ವಯ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಗೆ ಸೃಜಿಸಬೇಕಾದ 
ರಾಜ್ಯಮಟ್ಟದ ಸ್ಥಳೀಯ ವೃಂದ ಶೇಕಡ 8 -ಗ್ರೂಪ್ - ಎ 
ರಾಜ್ಯ ಮಟ್ಟದ | ವರ್ಗೀಕರಿಸ 

ಸೃಜಿಸಬೇಕಾದ 
ವೇತನ ಶ್ರೇಣಿ ಕಛೇರಿಗೆ 

ಬೇಕಾದ 
ವರ್ಗ / ವೃಂದ ಹುದ್ದೆಗಳ ವಿವರ 

ರಾಜ್ಯ ಮಟ್ಟದ ಷರಾ 
( ರೂ . ಗಳಲ್ಲಿ) ಮಂಜೂರಾಗಿರುವ ಹುದ್ದೆಗಳ 

ಸ್ಥಳೀಯ ವೃಂದ 

ಹುದ್ದೆಗಳು 
1 | ಗ್ರೂಪ್- ಎ | ಉಪ ನಿರ್ದೇಶಕರು | 36300 - 53850 

8 % 

0.16 = 01 
_ 2 ಗ್ರೂಪ್- ಎ | ಪತ್ರಪಾಲಕರು || 28100 - 50100 

5 _ 8 % 

0.40 = 01 
ಗ್ರೂಪ್- ಎ | ವೈಜ್ಞಾನಿಕ ಅಧಿಕಾರಿ | 28100 - 50100 | 

8 % | 0. 08 = 00 


ಸಂಖ್ಯೆ 


ಪ್ರಮಾಣ 


PR . 978 


SC , 50 


ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 


ಭಾಗ ೩ 


೪೭೪೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦, ೨೦೧೫ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 08 ಕರಾಗೆ 2015 , ಬೆಂಗಳೂರು ದಿನಾಂಕ 19 -09 - 2015 . 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಗೆಜೆಟಿಯರ್ ಇಲಾಖೆಗೆ 
ಸಂಬಂಧಿಸಿದಂತೆ ಗ್ರೂಪ್ ಎ ವೃಂದದ ಕಿರಿಯ ಶ್ರೇಣಿಗೆ ಸೇರಿದ ಮುಖ್ಯ ಸಂಪಾದಕರು ಹಾಗೂ ಹಿರಿಯ ಸಂಪಾದಕರ ವೃಂದದಲ್ಲಿ ರಾಜ್ಯ ಮಟ್ಟದ 
ವೃಂದದ ಹುದ್ದೆಗಳನ್ನು ಅನುಬಂಧದಲ್ಲಿರುವಂತೆ, ಗುರುತಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 
ಕರ್ನಾಟಕ ಗ್ಯಾಜೆಟಿಯರ್ ಇಲಾಖೆ 

ಅನುಬಂಧ 
ಕ್ರ. ಸಂ ಹುದ್ದೆ ವೇತನ ಶ್ರೇಣಿ ಮಂಜೂರಾದ ಮುಂಬಡ್ತಿ | ನೇರ ನೇಮಕಾತಿ | ನಿಯೋಜನೆ | ಸ್ಥಳೀಯ ವೃಂದದಲ್ಲಿ ಹೈ - ಕ 
( ರೂ .ಗಳಲ್ಲಿ) ವೃಂದ ಬಲ 

ಪ್ರದೇಶದವರಿಗಾಗಿ 
( ವೃ .ಮತ್ತು 

ಗುರುತಿಸಲಾದ ಶೇ .8ರಷ್ಟು 
ನೇ .ನಿ . ಯ 

ಹುದ್ದೆಗಳು 
ನಂತರದ 

ಮುಂಬಡ್ತಿ | ನೇ .ನೇ ಒಟ್ಟು 
ಪರಿಷ್ಕರಣೆ ಸಹಿತ) 

ಗ್ರೂಪ್- ಎ ವೃಂದ 
3 

5 
ಮುಖ್ಯ 40, 050 

( ಶೇ . 100 ಮುಂಬಡ್ತಿ) 
ಸಂಪಾದಕರು - 56,550 


- 


2 


ಹಿರಿಯ 


( ಶೇ . 100 ಮುಂಬಡ್ತಿ) 


28,100 
50 ,100 


ಸಂಪಾದಕರು 


ದಾ 


PR , 979 
Sc. 50 

- ಜಿ. ಅನ್ನಪೂರ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ). 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ .1 ಅಲಿ ಆಸ್ಕರ್‌ ರಸ್ತೆ, 

ಬೆಂಗಳೂರು-52 ಇವರ ನ್ಯಾಯಾಲಯ , 
ದಾವಾ ಸಂಖ್ಯೆ : ಆರ್‌ಸಿಎಸ್ / ಡಿ - 4 / ಡಿಐಎಸ್ / ಸೌಹಾರ್ದ್/ 01 / 2015 - 16. 
ವಾದಿ 

ಪ್ರತಿವಾದಿಗಳು 
ಶ್ರೀಕಾಂತ್ , ಸಮಾಪನಾಧಿಕಾರಿ 

ಶ್ರೀ ಎ . ಎನ್.ಕುಮಾರ್, 
ಶ್ರೀ ಶಕ್ತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿ , 

ತಂದೆ. ಅಶ್ವಥನಾರಾಯಣ, 

ಮನೆ ನಂ: 171 /4, 6ನೇ ಕ್ರಾಸ್, 8ನೇ ಮುಖ್ಯ ರಸ್ತೆ, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ. 

ಮಲ್ಲೇಶ್ವರಂ, ಬೆಂಗಳೂರು- 03 . 
ನಿಯಮಿತ, ನಿರ್ಮಾಣ ಭವನ , ಡಾ : ರಾಜ್ ಕುಮಾರ್ ರಸ್ತೆ , 
1 ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು-10. 


ವಿಳಾಸ 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯ ನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿದ್ದು , ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ 
ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು ಸಮಾಪನೆಗೊಳಿಸಿದ್ದು, 


೪೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦, ೨೦೧೫ 

ಭಾಗ ೩ 
ಪ್ರತಿವಾದಿಗಳು ಸಮಾಪನೆಯಾದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತುನ್ನು ಖರೀದಿಸಿದ್ದಾರೆಂದು 
ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ , ಹೀಗೆ ಖರೀದಿಸಿದ ಸದರಿ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ 
ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು 
ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯುಲ್ ಸ್ವತ್ತುನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ 
ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ 
ಹೊರಡಿಸಲು ಕೋರಿರುತ್ತಾರೆ. 

ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ಪ್ರತಿವಾದಿಯು ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ 
ಮಾಡಿರುವ, ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 
ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು: 
ಸ್ಥಿರಾಸ್ತಿ : 
ಕ್ರಸಂ ಗ್ರಾಮದ ಹೆಸರು ಸರ್ವೆ ಸಂಖ್ಯೆ ವಿಸ್ತೀರ್ಣ 

ಚಕ್ಕುಬಂದಿ 
Myakala channenahalli Village, | Plot no. 2 

Plot no. 2 

East by: Private Property 
yashwanthpura Hobli, 

Khata no. 761/2 Khata no . 761/2 

West by : Road 
Bangalore North Taluk , BBM 

Assesment no. 1 Assesment no.1 

North by : Plot no . 3 
Pjalahalli Ward no . 16 , 

Measuring 50 *60 Measuring 50 * 60 

South by : Drainage 

3000 SQ .ft 
ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 7/10 /2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿಶಿಯೊಂದಿಗೆ 
ನೀಡಲಾಗಿದೆ. 
PR -980 

ಸಹಕಾರ ಸಂಘಗಳ ನಿಬಂಧಕರು, 
SC- 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ .1 ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ: ಆರ್‌ಸಿಎಸ್ / ಡಿ -4 / ಡಿಐಎಸ್/ಸೌಹಾರ್ದ್ /02/2015 -16, 
ವಾದಿ 

ಪ್ರತಿವಾದಿಗಳು 
ಶ್ರೀಕಾಂತ್ , ಸಮಾಪನಾಧಿಕಾರಿ 

ಶ್ರೀಮತಿ ಲಕ್ಷ್ಮೀ . ಕೆ. 
ಶ್ರೀ ಶಕ್ತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿ, 

ಕೋಂ ಎ. ಎನ್ . ಕುಮಾರ್ , 
ವಿಳಾಸ 

ಮನೆ ನಂ :171/ , 6ನೇ ಕ್ರಾಸ್ , 8ನೇ ಮುಖ್ಯ ರಸ್ತೆ, 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ. 

ಮಲ್ಲೇಶ್ವರಂ , ಬೆಂಗಳೂರು- 03. 
ನಿಯಮಿತ, ನಿರ್ಮಾಣ ಭವನ, ಡಾ : ರಾಜ್ ಕುಮಾರ್ ರಸ್ತೆ , 
1 ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು- 10 . 

ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಅಧ್ಯಕ್ಷರಾಗಿದ್ದ ಎ.ಎನ್.ಕುಮಾರ್ ಇವರ 
ಪತ್ನಿಯಾಗಿದ್ದು, ವಾದಿ ಸಹಕಾರಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ಈ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ 
ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ 
ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ 
ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ 
ಅರ್ಜಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯನ್ನು ಸಮಾಪನೆಗೊಳಿಸಿದ್ದು , ಪ್ರತಿವಾದಿಯು ಸಮಾಪನೆಯಾದ ಸಹಕಾರಿಯ ಅಧ್ಯಕ್ಷರಾಗಿದ್ದ 
ಎ .ಎನ್.ಕುಮಾರ್ ಇವರ ಪತ್ನಿಯಾಗಿದ್ದು, ವಾದಿ ಸಹಕಾರಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ 
ಷೆಡ್ಯುಲ್ ಸ್ವತ್ತುಗಳನ್ನು ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ, ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಯು ಪರಭಾರೆ 
ಮಾಡುವ ಸಾಧ್ಯತೆ ಇರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ 
ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯುಲ್ ಸ್ವತ್ತುಗಳನ್ನು ಪ್ರತಿವಾದಿಯು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 


೪೭೪೭ 


ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ 
ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಮಾಪನೆಯಾದ ಸಹಕಾರಿಯ 
ಅಧ್ಯಕ್ಷರಾಗಿದ್ದ ಎ .ಎನ್.ಕುಮಾರ್ ಇವರ ಪತ್ನಿಯಾಗಿದ್ದು, ವಾದಿ ಸಹಕಾರಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ, ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ 
ಕಾಯ್ದೆ ಕಲಂ 44 ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಈ 
ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು: 
ಸ್ಥಿರಾಸ್ತಿ : 
ಕ್ರ. ಸಂ ಗ್ರಾಮದ ಹೆಸರು 

ಸರ್ವೆ ಸಂಖ್ಯೆ ವಿಸ್ತೀರ್ಣ 

ಚಕ್ಕುಬಂದಿ 
K .G . Chikkaballa village, Survey Number. 27 Measuring 1 Acre East by : Remaining portion in same 
Jangamakote Hobli, Shidlagatta 

20 guntas 

Survey Number 
Taluk , Chikkaballapur district 

West by : Road 
North by : Land of H . Ramaiah 

South by : Land of Nagaraju 
2 . Gorevigere village, Bidarahalli | Survey Number. 69 | Measuring 0 .2 East by : Road 
Hobli, Bangalore East Taluk , 

34 guntas 

Westby : Land of Anjanappa 
North by : Remaining Land of Vendor 

South by : Remaining Land of Vendor 
ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 7/10 /2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿಶಿಯೊಂದಿಗೆ 
ನೀಡಲಾಗಿದೆ. 
PR -981 

ಸಹಕಾರ ಸಂಘಗಳ ನಿಬಂಧಕರು , 
SC- 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಔಷಧ ನಿಯಂತ್ರಣ ಇಲಾಖೆ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಔನಿಇ/97 / ಸಿಬ್ಬಂದಿ /2014 - 2015, ಬೆಂಗಳೂರು, ದಿನಾಂಕ : 23 - 09 -2015. 
ಅಧಿಕೃತ ಜ್ಞಾಪನ ಸಂಖ್ಯೆ : ಔನಿಇ /97 / ಸಿಬ್ಬಂದಿ /2014 - 15, ದಿನಾಂಕ: 10.07.2015ರಲ್ಲಿ ಔಷಧ ನಿಯಂತ್ರಣ ಇಲಾಖೆಯ ಔಷಧ ಪರಿವೀಕ್ಷಕರ 
ಹುದ್ದೆಗೆ ನೇಮಕ ಹೊಂದಿ ತರಬೇತಿಯಲ್ಲಿದ್ದ ಈ ಕೆಳಕಂಡ ಅಧಿಕಾರಿಯನ್ನು , ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ 
ಹೆಸರಿನ ಮುಂದೆ ಕಲಂ (3) ರಲ್ಲಿ ನಮೂದಿಸಿರುವ ಕಛೇರಿಗೆ ಔಷಧ ಮತ್ತು ಕಾಂತಿವರ್ಧಕ ಕಾಯ್ದೆ 1940ರ ಸೆಕ್ಷನ್ 21ರ ಅಡಿಯಲ್ಲಿ ಪರಿವೀಕ್ಷಕರಾಗಿ ನೇಮಿಸಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ ಕಛೇರಿ ಹಾಗೂ ಹುದ್ದೆ 


ಔಷಧ ಪರಿವೀಕ್ಷಕರ ಹೆಸರು 


ಸಂಖ್ಯೆ 


2 


. 


ಶ್ರೀ ರಮೇಶ್ ನಿಡವಣಿ 

ಔಷಧ ಪರಿವೀಕ್ಷಕರು -2 , 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಹಾಸನ ವೃತ್ತ, ಹಾಸನ. 

- ಖಾಲಿ ಇರುವ ಹುದ್ದೆ. 
ಮೇಲ್ಕಾಣಿಸಿದ ಅಧಿಕಾರಿಯನ್ನು ದಿನಾಂಕ: 23. 09 .2015ರ ಅಪರಾಹ್ನದಂದು ಕೇಂದ್ರ ಕಛೇರಿಯಲ್ಲಿನ ತರಬೇತಿ ಅವಧಿಯಿಂದ 
ಬಿಡುಗಡೆಗೊಳಿಸಲಾಗಿದೆ. 
PR, 982 

(ರಘುರಾಮ ಭಂಡಾರಿ), 
Sc. 25 

ಔಷಧ ನಿಯಂತ್ರಕರು 


೪೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

ಭಾಗ ೩ 
ಸಹಕಾರ ಸಂಘಗಳ ಉಪನಿಬಂಧಕರು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 

ಪ್ರಕರಣ ಸಂ . ಡಿಆರ್‌ಎಸ್ / ಎಸ್ . ಸಿ.- 01 /2014 - 15 
ಅರ್ಜಿದಾರರು 

ಎದುರು ಅರ್ಜಿದಾರರು 
ಸಮಾಪನಾಧಿಕಾರಿ , 

ವಿರುದ್ದ 1) ಚಂದ್ರಪ್ಪ, ಮಾಜಿ ಕಾರ್ಯದರ್ಶಿ, ಸೊರಬ ತಾ .ಗ್ರಾಮೋದ್ಯೋಗ 
ಸೊರಬ ತಾ . ಗ್ರಾಮೋದ್ಯೋಗ 

ಕಸುಬುದಾರರ ಕೈಗಾರಿಕಾ ವಿವಿದೋದ್ದೇಶ ಸಹಕಾರ ಸಂಘ ನಿ, 
ಕಸುಬುದಾರರ ಕೈಗಾರಿಕಾ ವಿವಿದೋದ್ದೇಶ 

ಸೊರಬ ( ಹಾಲಿವಾಸ ಅಣಲೆಕೊಪ್ಪ, ಸಾಗರ) 
ಸಹಕಾರ ಸಂಘ ನಿ , ಸೊರಬ 

ರಾಮಪ್ಪ, ಪಿಗ್ಗಿ ಸಂಗ್ರಾಹಕ , ಸೊರಬ ತಾಲ್ಲೂಕು ಗ್ರಾಮೋದ್ಯೋಗ 
ಕಸುಬುದಾರರ ಕೈಗಾರಿಕಾ ವಿವಿದೋದ್ದೇಶ ಸಹಕಾರ ಸಂಘ ನಿ , 

ಸೊರಬ ಹಾಗೂ ಮತ್ತಿತರರು. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 103( 2) ರನ್ವಯ ಜಪ್ತಿ ಆದೇಶ ಸ್ಥಿರೀಕರಣ 
ಪೀಠಿಕೆ : 

1. ಅರ್ಜಿದಾರರು , ಅರ್ಜಿದಾರ ಸಹಕಾರ ಸಂಘದಲ್ಲಿ ಎದುರು ಅರ್ಜಿದಾರರುಗಳಿಂದ ಪಿಗ್ಗಿ ಠೇವಣಿಯಲ್ಲಿ 2011 - 12 ಮತ್ತು 2012 -13 ರಲ್ಲಿ 
ನಡೆದಿರುವ ಅವ್ಯವಹಾರಗಳ ಬಗ್ಗೆ ತನಿಖೆಗೆ ನೇಮಕಗೊಂಡ ಸಾಗರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ನೀಡಿದ ಕಾಯಿದೆ ಕಲಂ 
64 ರಂತೆ ವಿಚಾರಣೆ ನಡೆಸಿ, ಸಲ್ಲಿಸಿದ ಶಾಸನಬದ್ದ ವರದಿಯನ್ವಯ ರೂ .5,13 ,715 - 00 ಗಳ ದುರುಪಯೋಗವಾಗಿರುವುದು ಬೆಳಕಿಗೆ ಬಂದಿರುತ್ತದೆ. ಸದರೀ 
ವಿಚಾರಣಾ ವರದಿಯನ್ನು ಸಕ್ಷಮ ಪ್ರಾಧಿಕಾರ ಒಪ್ಪಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ, 1959ರ ಕಲಂ 68 ರ ಆದೇಶವನ್ನು ನೀಡಿ, 
ಸಂಬಂಧಪಟ್ಟವರಿಂದ ದುರುಪಯೋಗದ ಮೊಬಲಗನ್ನು ವಸೂಲಾತಿ ಮಾಡಲು ಅರ್ಜಿದಾರ ಸಹಕಾರ ಸಂಘಕ್ಕೆ ನಿರ್ದೇಶನ ನೀಡಿರುತ್ತಾರೆ. ಈ ಮೇರೆಗೆ 
ಅರ್ಜಿದಾರ ಸಹಕಾರ ಸಂಘವು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 69 ರಂತೆ ಅದಿಭಾರ ಅರ್ಜಿಯನ್ನು ಈ ನ್ಯಾಯಾಲಯದ 
ಮುಂದೆ ದಾಖಲಿಸಿರುತ್ತಾರೆ. ಅರ್ಜಿದಾರ ಸಹಕಾರ ಸಂಘವು ದಾಖಲಿಸಿದ ಈ ಅದಿಭಾರ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಂಡು ಪ್ರಕರಣ 
ಸಂಖ್ಯೆ: ಡಿಆರ್‌ಎಸ್ /ಎಸ್. ಸಿ. - 01/2014 - 15 ರ ನಂಬರನ್ನು ನೀಡಿ, ಈ ಪ್ರಕರಣದ ಉಭಯ ಪಕ್ಷಕಾರರುಗಳಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 
9 - 9 - 2014 ರಂದು ಮಧ್ಯಾಹ್ನ 3 - 00 ಗಂಟೆಗೆ ವಿಚಾರಣೆ ದಿನಾಂಕ ನಿಗಧಿಪಡಿಸಿ ಸಮನ್ಸ್ನ್ನು ಜಾರಿ ಮಾಡಿರುತ್ತದೆ. ಈ ಅದಿಭಾರ ವಿಚಾರಣೆಯ 
ಸಂದರ್ಭದಲ್ಲಿ ಅರ್ಜಿದಾರ ಸಹಕಾರ ಸಂಘವು ಸಲ್ಲಿಸಿದ ಮಧ್ಯಂತರ ಅರ್ಜಿಯಲ್ಲಿ ಈ ಅದಿಭಾರ ಅರ್ಜಿಯ 1 ಮತ್ತು 2ನೇ ಎದುರು ಅರ್ಜಿದಾರರ 
ಸ್ಥಿರಾಸ್ತಿಗಳನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 103 ರಂತೆ ತೀರ್ಪು ಪೂರ್ವ ಜಮ್ಮು ಆದೇಶಕ್ಕೆ ಒಳಪಡಿಸಲು ಕೋರಿರುವ 
ಅರ್ಜಿಯೊಂದಿಗೆ ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿ ಈ ಅಧಿಭಾರ ಅರ್ಜಿಯಲ್ಲಿನ ಮೊಬಲಗು ವಸೂಲಾತಿ ಮಾಡಲು ನ್ಯಾಯಾಲಯ ನೀಡಬಹುದಾದ 
ಆದೇಶದಂತೆ ಕೈಗೊಳ್ಳಬಹುದಾದ ಅಮಲ್ದಾರಿ ಕ್ರಮದಿಂದ ತಪ್ಪಿಸಿಕೊಳ್ಳಲು 1 ಮತ್ತು 2ನೇ ಎದುರುದಾರರು ತಮ್ಮ ಸ್ಥಿರಾಸ್ತಿಗಳನ್ನು ಪರಭಾರೆ ಮಾಡುವ 
ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಅವರು ತಮ್ಮ ಸ್ಥಿರಾಸ್ತಿಗಳನ್ನು ಪರಭಾರೆ ಮಾಡಿದಲ್ಲಿ ಈ ಅದಿಭಾರ ಅರ್ಜಿಯಲ್ಲಿ ನೀಡಲಿರುವ ಆದೇಶದಂತೆ ಅರ್ಜಿದಾರ 
ಸಹಕಾರ ಸಂಘಕ್ಕೆ ವಸೂಲಾಗತಕ್ಕ ಮೊಬಲಗನ್ನು ವಸೂಲಿ ಮಾಡಲು ರಹ ಇಲ್ಲದಂತಾಗಿ ಸಂಘವು ವಿಪರೀತ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ 
ಎಂದು ತಿಳಿಸಿರುವ ಕಾರಣಗಳನ್ನು ನ್ಯಾಯಾಲಯ ಪರಿಗಣಿಸಿದೆ ಮತ್ತು ಅರ್ಜಿದಾರ ಸಹಕಾರ ಸಂಘವು ಸಲ್ಲಿಸಿದ 1 ಮತ್ತು 2ನೇ ಎದುರುದಾರರುಗಳಿಗೆ 
ಸಂಬಂಧಪಟ್ಟಂತೆ ಎಲ್ಲಾ ಸ್ಥಿರಾಸ್ತಿಗಳನ್ನು ಒಳಪಡಿಸದೇ , 1ನೇ ಎದುರುದಾರರಿಗೆ ಸೇರಿದ ಒಟ್ಟು ಐದು ಸ್ಥಿರಾಸ್ತಿಗಳನ್ನು ಹಾಗೂ ಎರಡನೇ ಎದುರುದಾರರಿಗೆ 
ಸೇರಿದ ಒಂದು ಸ್ಥಿರಾಸ್ತಿ ಮತ್ತು ಅವರ ತಂದೆಯ ಹೆಸರಿನಲ್ಲಿರುವ ಮೂರು ಸ್ಥಿರಾಸ್ತಿಗಳನ್ನು ಈ ನ್ಯಾಯಾಲಯವು ದಿನಾಂಕ:21- 03 - 2015 ರಂದು 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 103(0) ರನ್ವಯ ತೀರ್ಪು ಪೂರ್ವದಲ್ಲಿ ಷರತ್ತು ಪೂರ್ವ ಜಫ್ತುಗೊಳಿಸಿ, ಆದೇಶಿಸಿದೆ. ಮತ್ತು ಈ 
ಆದೇಶದಲ್ಲಿನ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ್ಥಿರಾಸ್ತಿಗಳನ್ನು ಷರತ್ತು ಬದ್ದ ಆದೇಶದಲ್ಲಿ ಮುಕ್ತವಾಗಿಸಲು ಒಂದು ಮತ್ತು ಎರಡನೇ ಎದುರುದಾರರು 
ಇಚ್ಚಿಸಿದಲ್ಲಿ, ದಿನಾಂಕ:30 - 03 - 2015 ರೊಳಗಾಗಿ ಜಫ್ತುಗೊಳಿಸಲ್ಪಟ್ಟ ಆಸ್ತಿಯ ಮೌಲ್ಯಕ್ಕೆ ಮತ್ತು ನ್ಯಾಯಾಲಯ ಸರಿಯೆಂದು ಭಾವಿಸುವ ನಗದು 
ಭದ್ರತೆಯನ್ನು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ನ ಅಮಾನತ್ತು ಖಾತೆಯಲ್ಲಿ ತೊಡಗಿಸಿ , ರಶೀದಿ ಅಥವಾ ಬ್ಯಾಂಕ್‌ನ ಚಲನ್ನಿನ ಪ್ರತಿಯನ್ನು ಈ 
ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಆದೇಶಿಸಲಾಗಿದೆ. 
- 2, ಈ ನ್ಯಾಯಾಲಯವು ದಿನಾಂಕ: 21 -3- 2015 ರಂದು ಹೊರಡಿಸಿದ ತೀರ್ಪು ಪೂರ್ವದಲ್ಲಿ ಷರತ್ತು ಪೂರ್ವ ಜಫ್ತು ಆದೇಶದ ನೋಟೀಸನ್ನು ಈ 
ಅದಿಭಾರ ಅರ್ಜಿಯ ಉಭಯ ಪಕ್ಷಕಾರರುಗಳಿಗೆ ಸಾಗರ ಉಪ ವಿಭಾಗದ ಸಹಾಯಕ ನಿಬಂಧಕರ ಕಛೇರಿಯ ಜಾರಿಗಾರರ ಮೂಲಕ ಮುದ್ದಾಂ 
ಜಾರಿಗೊಳಿಸಿದ್ದು, ಜಾರಿ ಆದ ಬಗ್ಗೆ ಸ್ವೀಕೃತಿ ಕಡತದಲ್ಲಿ ಹಾಜರಿರುತ್ತದೆ. 

3, 1ನೇ ಎದುರು ಅರ್ಜಿದಾರರನ್ನು ವಕೀಲರಾದ ಶ್ರೀ ಎಸ್. ರಾಜೀವ್ ರವರು ಪ್ರತಿನಿಧಿಸಿರುತ್ತಾರೆ. 2ನೇ ಎದುರು ಅರ್ಜಿದಾರರನ್ನು ವಕೀಲರಾದ 
ಶ್ರೀ ಹಾಲಪ್ಪಗೌಡ ರವರು ಪ್ರತಿನಿಧಿಸಿರುತ್ತಾರೆ. 

4, 1ನೇ ಎದುರುದಾರರು ದಿನಾಂಕ :9 - 5 -2015 ರಂದು ಸಲ್ಲಿಸಿದ ಲಿಖಿತ ಆಕ್ಷೇಪಣೆಯಲ್ಲಿ ಅವರು ಪಾರ್ಶ್ವವಾಯು ಪೀಡಿತರಾಗಿದ್ದು , ತೀವ್ರವಾಗಿ 
ಅನಾರೋಗ್ಯದಿಂದ ಬಳಲುತ್ತಿರುವುದಾಗಿ, ಅವಿಭಕ್ತ ಕುಟುಂಬದ ಜವಾಬ್ದಾರಿ ಅವರ ಮೇಲಿದ್ದು, ಅವರ ಹೆಸರಿನಲ್ಲಿರುವ ಆಸ್ತಿಯಿಂದ ಬರುವ ವರಮಾನದಿಂದ 
ಕುಟುಂಬದ ಜೀವನ ನಿರ್ವಹಣೆ ಮಾಡಬೇಕಿರುತ್ತದೆ. ಸಂಘದಲ್ಲಿ ಅಲ್ಪ ಹಣಕ್ಕೆ ದುಡಿದಿರುತ್ತೇನೆ. ದುರುಪಯೋಗ ಮಾಡದೇ ಇರುವ ಕಾರಣ ಉದ್ದೇಶಿತ 
ಕ್ರಮವನ್ನು ಜರುಗಿಸದಿರಲು ವಿನಂತಿಸಿಕೊಂಡಿರುತ್ತಾರೆ. 

5. ಒಂದನೇ ಎದುರುದಾರ ವಕೀಲರು ಆಕ್ಷೇಪಣೆಯನ್ನು ದಿನಾಂಕ:9-6 - 2015 ರಂದು ಸಲ್ಲಿಸಿ, ಅದರಲ್ಲಿ ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ 
ಆಪಾದಿಸುವಂತಹ ಯಾವುದೇ ಆಪಾದನೆ / ಭ್ರಷ್ಟಾಚಾರಗಳನ್ನು ಎಸಗಿರುವುದಿಲ್ಲ. ಅರ್ಜಿದಾರರು ಸಲ್ಲಿಸಿದ ಸ್ವತ್ತುಗಳನ್ನು ಅರ್ಜಿದಾರರಿಗೆ ಒಬ್ಬರಿಗೆ ಹಕ್ಕು 
ಇರುವುದಿಲ್ಲ. ಸದರಿ ಸ್ವತ್ತುಗಳು ಪಿತ್ರಾರ್ಜಿತವಾಗಿದ್ದು, ಕುಟುಂಬದ ಸದಸ್ಯರೆಲ್ಲರಿಗೂ ಅದರಲ್ಲಿ ಸಮಾನವಾದ ಹಕ್ಕು ಅಧಿಕಾರವಿರುತ್ತದೆ ಮತ್ತು 1ನೇ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦, ೨೦೧೫ 


೪೭೪೯ 


ಎದುರುದಾರರು ಪಾರ್ಶ್ವವಾಯು ಪೀಡಿತರಾಗಿದ್ದು, ಅವರು ಆಸತ್ರೆಯಲ್ಲಿರುವಾಗ ಇತರೆ ಸಹದ್ಯೋಗಿಗಳು ಇವರ ಸಹಿಗಳನ್ನು ನಕಲು ಸಹಿ ಮಾಡಿ ಹಣ 
ಪಡೆದು ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಇದು ಹ್ಯಾಂಡ್‌ರೈಟಿಂಗ್ ಎಕ್ಸ್ಪರ್ಟ್ ( ನುರಿತ ತಜ್ಞ) ರಿಂದ ದೃಢೀಕರಿಸಲ್ಪಟ್ಟಿದೆ. ಆದಕಾರಣ ಅರ್ಜಿದಾರರ 
ಅರ್ಜಿಯನ್ನು ವಜಾಗೊಳಿಸಲು ಕೋರಿರುತ್ತಾರೆ ಹಾಗೂ ದಿನಾಂಕ:24 - 7 -2015 ರಂದು ಸಲ್ಲಿಸಿದ ಮೆಮೋದೊಂದಿಗೆ ಎಫ್.ಎಸ್ .ಎಲ್. ವರದಿಯ ನಕಲು 
ಪ್ರತಿ ಹಾಜರುಪಡಿಸಿರುತ್ತಾರೆ. 

6. ಎದುರುದಾರರು ಮತ್ತು ಅವರ ವಕೀಲರು ದಿನಾಂಕ:12 - 5 - 2015 ರಂದು ಸಲ್ಲಿಸಿರುವ ಆಕ್ಷೇಪಣೆಯಲ್ಲಿ 2ನೇ ಎದುರುದಾರರು ತಾವು ದಿನನಿತ್ಯ 
ಸಂಗ್ರಹಿಸಿರುವ ಪಿಗ್ಗಿ ಹಣವನ್ನು ಆ ದಿನವೇ 1ನೇ ಎದುರಿ ಕಾರ್ಯದರ್ಶಿಯವರಿಗೆ ಜಮೆ ಮಾಡಲಾಗಿದ್ದು, ಅರ್ಜಿದಾರರ ಆರೋಪಗಳಿಗೆ 1ನೇ ಎದುರುದಾರ 
ಕಾರ್ಯದರ್ಶಿಯೇ ಸಂಪೂರ್ಣ ಹೊಣೆಗಾರರಾಗಿರುತ್ತಾರೆ. ಮತ್ತು ಅರ್ಜಿದಾರರು ಮಧ್ಯಂತರ ಅರ್ಜಿಯಲ್ಲಿ 2ನೇ ಎದುರುದಾರರ ಸ್ವತ್ತಿನ ವಿವರ ಸಲ್ಲಿಸಿದ್ದು, 
ಇದರಲ್ಲಿ ಕ್ರಮ ಸಂಖ್ಯೆ 1 ರ ಸ್ವತ್ತು 2 ಎಕರೆ ಸ್ವತ್ತಿಗೆ ಮಾಲೀಕನಾಗಿರುತ್ತೇನೆ. ಉಳಿದ ಸ್ವತ್ತುಗಳು 2ನೇ ಎದುರುದಾರಿಗೆ ಸಂಬಂಧಪಟ್ಟಿರುವುದಿಲ್ಲ . ಈ 
ಸ್ವತ್ತು 2ನೇ ಎದುರಿಯ ಜೀವನೋಪಾಯಕ್ಕೆ ಅವಶ್ಯವಿದ್ದು, ಸದರಿ ಸ್ವತ್ತನ್ನು ಪರಭಾರೆ ಮಾಡುವ ಪ್ರಶ್ನೆಯು ಬರುವುದಿಲ್ಲ. ಆದಕಾರಣ, ತೀರ್ಪು ಪೂರ್ವ 
ಜಫ್ತು ಆದೇಶವನ್ನು ರದ್ದುಗೊಳಸಲು ಪ್ರಾರ್ಥಿಸಿದ್ದಾರೆ. 

7. ಎರಡನೇ ಎದುರುದಾರರಿಂದ ವಸೂಲಾಗತಕ್ಕ ಮೊಬಲಗಿಗೆ ಅವರ ತಂದೆ ಕೊಲ್ಲಪ್ಪ ಬಿನ್ ದ್ಯಾವಪ್ಪ ಇವರ ಒಟ್ಟು ಕುಟುಂಬದ ಆಸ್ತಿಯನ್ನು 
ತೀರ್ಪು ಪೂರ್ವ ಜಫ್ತು ಆದೇಶಕ್ಕೆ ಒಳಪಡಿಸಿದ್ದು, ಈ ಆದೇಶದ ನೋಟೀಸನ್ನು ಸದರಿಯವರ ಮೇಲೆ ಜಾರಿ ಮಾಡಿದ್ದು , ಆದರೆ, 
ಶ್ರೀಯುತ ಕೊಲ್ಲಪ್ಪನವರು ಯಾವುದೇ ಆಕ್ಷೇಪಣೆ ಸಲ್ಲಿಸಿರುವುದಿಲ್ಲ. ಕಾರಣ ಸದರಿಯವರ ಆಕ್ಷೇಪಣೆ ಇಲ್ಲವೆಂದು ತೀರ್ಮಾನಿಸಲಾಗಿದೆ. 

8. ಎದುರುದಾರರಾದ ಒಂದು ಮತ್ತು ಎರಡು ರವರಿಗೆ ವಾದ ಮಂಡನೆಗೆ ಅವಕಾಶ ನೀಡಲಾಗಿದ್ದು , ಉಪಯೋಗಿಸಿಕೊಂಡಿಲ್ಲ. ಆದಕಾರಣ , 
ಸದರಿಯವರುಗಳ ವಾದ ಮಂಡನೆ ಇರುವುದಿಲ್ಲ ಎಂದು ತೀರ್ಮಾನಿಸಿದೆ. ಅರ್ಜಿದಾರರ ಮೌಖಿಕ ವಾದವನ್ನು ಆಲಿಸಲಾಗಿದೆ. 

9. ಅರ್ಜಿದಾರರ ಮಧ್ಯಂತರ ಅರ್ಜಿಯಲ್ಲಿ ಸಲ್ಲಿಸಿದ ಪ್ರಮಾಣ ಪತ್ರ ಹಾಗೂ ಪ್ರಮಾಣ ಪತ್ರದಲ್ಲಿ 1 ಮತ್ತು 2 ಹಾಗೂ 2ನೇ ಎದುರಿಯ ಹೆಸರಿನಲ್ಲಿ 
ಆಸ್ತಿಗಳು ಇರುವ ಬಗ್ಗೆ ಹಾಜರುಪಡಿಸಿದ ನಗರಸಭಾ ಕಾರ್ಯಾಲಯ, ಸಾಗರ ಇದಕ್ಕೆ ಸಲ್ಲಿಸಿದ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ವಿವರ ಮತ್ತು ಕೃಷಿ ಭೂ 
ಹಿಡುವಳಿ ಹೊಂದಿರುವ ಬಗ್ಗೆ ರೆಕಾರ್ಡ್ ಆಫ್ ರೈಟ್ಸ್ ಗೇಣಿ ಮತ್ತು ಪಹಣಿ ಪತ್ರಿಕೆಗಳು ಹಾಗೂ ಕರ ಆಕರಣೆಯ ರಿಜಿಸ್ಟರ್ ಮತ್ತು 2ನೇ ಎದುರುದಾರರು 
ಸಲ್ಲಿಸಿರುವ ಆಕ್ಷೇಪಣೆ ಮತ್ತು ಹಾಜರುಪಡಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿ ಪರಿಗಣಿಸಿದೆ. ಅರ್ಜಿದಾರರ ಸಹಕಾರ ಸಂಘವು ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ, ನಿಯಮಗಳನ್ವಯ ನೋಂದಾಯಿಸಲ್ಪಟ್ಟ ಸಂಸ್ಥೆಯಾಗಿರುತ್ತದೆ. ಸದರೀ ಸಹಕಾರ ಸಂಘದಲ್ಲಿ ಪಿಗ್ಗಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ 
2011 -12 ಮತ್ತು 2012- 13 ರಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ನಡೆದ ಶಾಸನಬದ್ದ ವಿಚಾರಣೆಯಂತೆ ಎದುರುದಾರರುಗಳು ರೂ .5, 13 ,715/- ಗಳ 
ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು ಬೆಳಕಿಗೆ ಬಂದಿರುತ್ತದೆ. ಸದರೀ ವರದಿಯ ಮೇಲೆ ಸಕ್ಷಮ ಪ್ರಾಧಿಕಾರ ಕಾಯಿದೆ ಕಲಂ 68 ರಂತೆ ಆದೇಶ 
ಹೊರಡಿಸಿ , ಎದುರಿಯವರಿಂದ ವಸೂಲಾತಿಗೆ ಆದೇಶಿಸಿದೆ. ಹಾಗೆಯೇ ಅರ್ಜಿದಾರರು ತಂದ ಅದಿಭಾರ ಅರ್ಜಿಯಲ್ಲಿ ಎದುರುದಾರರ ವಿರುದ್ದ ಆಪಾದನೆ 
ಪಟ್ಟಿಗಳನ್ನು ಜಾರಿ ಮಾಡಿಸಿ, ವಿಚಾರಣೆ ನಡೆಯುತ್ತಿದೆ ಹಾಗೂ 1 ಮತ್ತು 2ನೇ ಎದುರುದಾರರು ಅನುಕ್ರಮವಾಗಿ ಅರ್ಜಿದಾರ ಸಹಕಾರ ಸಂಘದ 
ಕಾರ್ಯದರ್ಶಿಯಾಗಿ ಮತ್ತು ಪಿಗ್ಗಿ ಸಂಗ್ರಹಕಾರರಾಗಿ ಕಾರ್ಯನಿರ್ವಹಿಸಿರುವುದು ಇತ್ಯಾದಿ ಸಂಗತಿಗಳನ್ನು ಅದಿಭಾರ ಅರ್ಜಿಯ 1 ಮತ್ತು 2ನೇ 
ಎದುರುದಾರರು ವಿವಾದಿಸಿರುವುದಿಲ್ಲ. ಅದಲ್ಲದೇ , ಅರ್ಜಿದಾರ ಸಹಕಾರ ಸಂಘದಲ್ಲಿ ಆದ ಹಣ ದುರುಪಯೋಗವನ್ನು ಅಲ್ಲಗಳೆದಿರುವುದಿಲ್ಲ ಮತ್ತು ಈ 
ದುರುಪಯೋಗಕ್ಕೆ ಒಬ್ಬರು ಮತ್ತೊಬ್ಬರ ಮೇಲೆ ಆಶ್ರಯಿಸಿರುತ್ತಾರೆ. ಇವೆಲ್ಲಾ ಕಾರಣಗಳಿಂದ ಮತ್ತು ಕಾಯಿದೆ ಕಲಂ 64 ರ ವಿಚಾರಣೆ ವರದಿಯಂತೆ 
ಅರ್ಜಿದಾರ ಸಹಕಾರ ಸಂಘದ ರೂ .5,13,715/ - ಗಳ ನಗದು ಹಣವನ್ನು ಎದುರುದಾರರುಗಳು ದುರುಪಯೋಗ ಮಾಡಿರುವುದು ಸ್ಪಷ್ಟವಾಗಿ 
ಕಂಡುಬಂದಿರುತ್ತದೆ. ಮೇಲಾಗಿ, ಈ ಅದಿಭಾರ ಅರ್ಜಿಯಲ್ಲಿ ಈ ನ್ಯಾಯಾಲಯ ನೀಡಲಿರುವ ತೀರ್ಪನ್ನು ಆಧರಿಸಿ, ಜಫ್ತು ಮಾಡಿದ ಸ್ಥಿರಾಸ್ತಿಗಳನ್ನು 
ಹೊರತರಲು ಅವಕಾಶವಿರುವ ಕಾರಣ ಎದುರುದಾರರ ಆಕ್ಷೇಪಣೆಗಳು ಪರಿಗಣಾರ್ಹವಲ್ಲ ಎಂದು ತೀರ್ಮಾನಿಸಿದೆ. ಒಂದು ವೇಳೆ, ಅರ್ಜಿದಾರ ಸಹಕಾರ 
ಸಂಘವು ತನ್ನ ಅರ್ಜಿಯಲ್ಲಿ ಕೋರಿದಂತೆ ಕಾಯಿದೆ ಕಲಂ 103 ರನ್ವಯ ಆದೇಶ ಪೂರ್ವ ಜಪ್ತಿ ಮಾಡುವ ಮೂಲಕ ಜಪ್ತಿ ಮಾಡದೇ ಇದ್ದಲ್ಲಿ ಒಂದು 
ಮತ್ತು ಎರಡನೇ ಪ್ರತಿವಾದಿ ಯಾವುದೇ ಕ್ಷಣದಲ್ಲಿ ಷೆಡ್ಯೂಲ್ ಆಸ್ತಿಗಳನ್ನು ಮಾರಾಟ ಮಾಡಬಹುದಾಗಿದೆ. ಆದಕಾರಣ , ಈ ನ್ಯಾಯಾಲಯವು ಕಾಯಿದೆ 
ಕಲಂ 69 ರಂತೆ ಸಲ್ಲಿಸಿರುವ ಅರ್ಜಿಯನ್ನನುಸರಿಸಿ, ನೀಡಬಹುದಾದ ಆದೇಶವನ್ನು ಜಾರಿ ಮಾಡಿ, ಎದುರುಅರ್ಜಿದಾರರುಗಳಿಂದ ಬಡ್ಡಿಯೊಂದಿಗೆ ವಸೂಲು 
ಮಾಡಿಕೊಳ್ಳಲು ರಹ ಅರ್ಜಿದಾರ ಸಹಕಾರ ಸಂಘಕ್ಕೆ ಇರುವುದಿಲ್ಲವೆಂದು ಕಂಡು ಬರುತ್ತದೆ. ಆದಕಾರಣ, ಕೆಳಗಿನ ಆದೇಶ ಹೊರಡಿಸಲಾಗಿದೆ. 

- : ಆ ದೇ ಶ : 
ಪೀಠಿಕೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 69 ಮತ್ತು ಕಾಯಿದೆ ಕಲಂ 103 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಓ139 / ಸಿಎಲ್ಎಂ/2010 ದಿನಾಂಕ:17 - 2 - 2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಎ. ಎಸ್ . 
ಜಯಪ್ಪ, ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ನ್ಯಾಯಾಲಯದ ಆದೇಶ ಸಂಖ್ಯೆ:ಡಿಆರ್‌ಎಸ್ /ಎಸ್‌ಸಿ 
01 /ಕಲಂ 103/ 2014 - 15 ದಿನಾಂಕ :21 - 3 - 2015 ರಂತೆ, ತೀರ್ಪು ಪೂರ್ವದಲ್ಲಿ ಷರತ್ತು ಪೂರ್ವಕ ಜಫ್ತುಗೊಳಿಸಿ ನೀಡಿದ ಆದೇಶವನ್ನು ಕಾಯಿದೆ ಕಲಂ 
103 (2) ರನ್ವಯ ಸ್ಥಿರೀಕರಿಸಿ, ಆದೇಶಿಸಿರುತ್ತೇನೆ. 

ಷರತ್ತು ಪೂರ್ವಕ ಜಫ್ತು ಆದೇಶಕ್ಕೆ ಒಳಗಾದ ಸ್ವತ್ತುಗಳ ಅನುಸೂಚಿ 
ಖಾತೆದಾರರ 

ಅಳತೆ 
ಸ್ಥಿರಾಸ್ತಿ ಇರುವ ಸ್ಥಳ | ಎಂ. ಆರ್‌. ನಂ . | ಸ. ನಂ . 

ಚಕ್ಕುಬಂದಿ 
ಹೆಸರು 
ಸಿ. ಚಂದ್ರಪ್ಪ , ಬಿನ್ | ಅಣಲೇಕೊಪ್ಪ 

ಐಐಡಿ | 40 + ಪೂರ್ವಕ್ಕೆ: ವಿನ್ಸೆಂಟ್ 
ಬಂಗಾರಪ್ಪ ಬಡಾವಣೆ, ಸಾಗರ ಸಂ .1837 - 1837 | ನಂ .123 

( 65 + 70) ಪಶ್ಚಿಮಕ್ಕೆ: ಆಂತೋನಿ ಮನೆ 

ಉತ್ತರಕ್ಕೆ: ನಗರಸಭೆ ರಸ್ತೆ 
= 437 

ದಕ್ಷಿಣಕ್ಕೆ : ನಗರಸಭೆ ರಸ್ತೆ 
ಚದರಡಿಗಳು 


ಕ್ರಸಂ. 


೭ 


ಗು . 


| 


ಖಾತೆ 


ಸೆಂಟ್ 


+ 


+ 


೪೭೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 


ಭಾಗ ೩ 


ಅಳತೆ 


ಕ್ರ. ಸಂ . 


ಖಾತೆದಾರರ 
ಹೆಸರು 


ಸ್ಥಿರಾಸ್ತಿ ಇರುವ ಸ್ಥಳ | ಎಂ .ಆರ್‌. ನಂ . 


ಚಕ್ಕುಬಂದಿ 


ಎ . ಗು . 


2 


. 


ಸಿ. ಚಂದ್ರಪ್ಪ, ಬಿನ್ 
ಬಂಗಾರಪ್ಪ 


ಅಣಲೇಕೊಪ್ಪ 
ಬಡಾವಣೆ, ಸಾಗರ 


ತರಿ 


3 


| 


ಸಿ. ಚಂದ್ರಪ್ಪ, ಬಿನ್ 
ಬಂಗಾರಪ್ಪ 


ಚಿಕ್ಕಾವಲಿ 
ಗ್ರಾಮ 
ಕಸಬಾ ಹೋಬಳಿ, 
ಸೊರಬ ತಾ : 
ಚಿಕ್ಕಾವಲಿ 
ಗ್ರಾಮ 
ಕಸಬಾ ಹೋಬಳಿ, 
ಸೊರಬ ತಾ : 


ಸಿ. ಚಂದ್ರಪ್ಪ, ಬಿನ್ 
ಬಂಗಾರಪ್ಪ 


29 39 ಗುಂಟೆ | ಪೂರ್ವಕ್ಕೆ : ರಿ. ಸ. ಸಂ .30 ರ ಜಮೀನು 

ಪಶ್ಚಿಮಕ್ಕೆ: ರಿ . ಸ. ಸಂ . 27 ಮತ್ತು 28 ರ ಜಮೀನು 
ಜಮೀನು 

ಉತ್ತರಕ್ಕೆ : ರಿ. ಸ. ಸಂ .14 ರ ಜಮೀನು 

ದಕ್ಷಿಣಕ್ಕೆ : ರಿ.ಸ. ಸಂ .3 ರ ಜಮೀನು 
ಸ . ಸಂ . | 36 ಗುಂಟೆ ಪೂರ್ವಕ್ಕೆ: ರಿ. ಸ. ಸಂ .45ರ ಜಮೀನು 
44 ಖುಷ್ಠಿ ಪಶ್ಚಿಮಕ್ಕೆ: ರಿ.ಸ. ಸಂ .43ರ ಜಮೀನು 
ಜಮೀನು ಉತ್ತರಕ್ಕೆ : ರಿ.ಸ. ಸಂ .39ರ ಜಮೀನು 

ದಕ್ಷಿಣಕ್ಕೆ : ರಿ.ಸ. ಸಂ .46ರ ಜಮೀನು 
44/ 2 01 ಎಕರೆ 06 ಪೂರ್ವಕ್ಕೆ: ರಿ.ಸ. ಸಂ .45ರ ಜಮೀನು 
ಗುಂಟೆ 

ಪಶ್ಚಿಮಕ್ಕೆ:ರಿ. ಸ. ಸಂ .43ರ ಜಮೀನು 
ಖುಷ್ಠಿ ಉತ್ತರಕ್ಕೆ : ರಿ. ಸ. ಸಂ .39ರ ಜಮೀನು 
ಜಮೀನು 

ದಕ್ಷಿಣಕ್ಕೆ : ರಿ. ಸ . ಸಂ . 46ರ ಜಮೀನು 
44 / 01 ಎಕರೆ ಪೂರ್ವಕ್ಕೆ: ರಿ . ಸ. ಸಂ .45ರ ಜಮೀನು 

01 ಗುಂಟೆ ಪಶ್ಚಿಮಕ್ಕೆ: ರಿ.ಸ. ಸಂ .43ರ ಜಮೀನು 
ತರಿ ಉತ್ತರಕ್ಕೆ: ರಿ. ಸ. ಸಂ .39ರ ಜಮೀನು 
ಜಮೀನು 

ದಕ್ಷಿಣಕ್ಕೆ : ರಿ . ಸ. ಸಂ . 46ರ ಜಮೀನು 
122 2 ಎಕರೆ ಪೂರ್ವಕ್ಕೆ: ಸ. ಸಂ .122 ರಲ್ಲಿ ಉಳಿದ ಜಾಗ 
ಜಮೀನು ಪಶ್ಚಿಮಕ್ಕೆ: ಸ. ಸಂ .122 ರಲ್ಲಿ ಉಳಿದ ಜಾಗ 

ಉತ್ತರಕ್ಕೆ: ಸ. ಸಂ .122 ರಲ್ಲಿ ಉಳಿದ ಜಾಗ 
ದಕ್ಷಿಣಕ್ಕೆ : ಸ. ಸಂ .122 ರಲ್ಲಿ ಉಳಿಕೆ ಜಾಗ 


5 


. 


ಸಿ. ಚಂದ್ರಪ್ಪ , ಬಿನ್ 
ಬಂಗಾರಪ್ಪ 


ಚಿಕ್ಕಾವಲಿ 
ಗ್ರಾಮ 
ಕಸಬಾ ಹೋಬಳಿ, 
ಸೊರಬ ತಾ : 


6 


ರಾಮಪ್ಪ, 
ಬಿನ್ ಕೊಲ್ಲಪ್ 


ಯಲಸಿ ಗ್ರಾಮ , 
ಕಸಬಾ ಹೋಬಳಿ, 
ಸೊರಬ ತಾ : 


ಯಲಸಿ ಗ್ರಾಮ , 
ಕಸಬಾ ಹೋಬಳಿ , 
ಸೊರಬ ತಾ : 


ಸ. ಸಂ . 
| 234 


ಕೊಲ್ಲಪ್ಪ 
ಬಿನ್ ದ್ಯಾಮಪ್ಪ 
2ನೇ ಎದುರಿಯ 
ತಂದೆ 


02 ಎಕರೆ 
| 16 ಗುಂಟೆ 


ಪೂರ್ವಕ್ಕೆ : ರಿ. ಸ. ಸಂ .141 
ಪಶ್ಚಿಮಕ್ಕೆ: ರಿ. ಸ. ಸಂ 119 
ಉತ್ತರಕ್ಕೆ: ರಿ.ಸ. ಸಂ120 
ದಕ್ಷಿಣಕ್ಕೆ : ರಿ. ಸ. ಸಂ 118 ಮತ್ತು 119 


8 . 


1894 


02 ಗುಂಟೆ 


ಕೊಲ್ಲಪ್ಪ 
ಬಿನ್ ದ್ಯಾಮಪ್ಪ 
2ನೇ ಎದುರಿಯ 
ತಂದೆ 


ಯಲಸಿ ಗ್ರಾಮ , 
ಕಸಬಾ ಹೋಬಳಿ , 
ಸೊರಬ ತಾ : 


ತರಿ 
ಜಮೀನು 


ಪೂರ್ವಕ್ಕೆ: ರಿ. ಸ. ಸಂ . 188 
ಪಶ್ಚಿಮಕ್ಕೆ: ರಿ. ಸ. ಸಂ . 190 
ಉತ್ತರಕ್ಕೆ: ರಿ. ಸ. ಸಂ .228 
ದಕ್ಷಿಣಕ್ಕೆ : ರಿ.ಸ.ಸಂ.183 


ಖಾತೆ ನಿವೇಶನ 
ಸಂ .17 ] ಮತ್ತು ಮನೆ | 


ಕೊಲ್ಲಪ್ಪ 
ಬಿನ್ ದ್ಯಾಮಪ್ಪ, 
2ನೇ ಎದುರಿಯ 
ತಂದೆ 


ಹಳೇ ಸೊರಬ 
ಹೊಸಪೇಟೆ 
ಬಡಾವಣೆ , 
ಸೊರಬ 


ಪೂರ್ವಕ್ಕೆ: ವೀರಪ್ಪ ಮಡಿವಾಳರ ಮನೆ 
ಪಶ್ಚಿಮಕ್ಕೆ: ರಾಜುಗೌಡರ ಮನೆ 
ಉತ್ತರಕ್ಕೆ : ಟಿ.ಎ . ಪಿ. ಸಿ. ಎಂ .ಎಸ್., 
ದಕ್ಷಿಣಕ್ಕೆ : ಸಾರ್ವಜನಿಕ ರಸ್ತೆ . 


ಈ ಆದೇಶವನ್ನು ನನ್ನ ಸಹಿ ಮತ್ತು ನ್ಯಾಯಾಲಯದ ಮೊಹರಿನೊಂದಿಗೆ ಈ ದಿನ ಅಂದರೆ, ದಿನಾಂಕ:29 - 09 - 2015 ರಂದು 
ಹೊರಡಿಸಿರುತ್ತೇನೆ. 

ಎ. ಎಸ್ . ಜಯಪ್ಪ 
PR , 975 

ಸಹಕಾರ ಸಂಘಗಳ ಉಪನಿಬಂಧಕರು 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦ , ೨೦೧೫ 

೪೭೫೧ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂ : ನಅಇ 262 ಬೆಂರೂಪ್ರಾ 2015 , ಬೆಂಗಳೂರು, ದಿನಾಂಕ : 27 - 11 - 2015 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 20 ಬೆಂರೂಪ್ರಾ 2009, ದಿನಾಂಕ : 22 - 05 - 2010ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶವನ್ನು 
ಪರಿಷ್ಕರಿಸಿ, ಶಿವಮೊಗ್ಗ- ಭದ್ರಾವತಿ ಪರಿಷ್ಕತ ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಲಾಗಿದೆ. ಆದುದರಿಂದ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ 
ಹೆಸರನ್ನು ಸ್ಥಳೀಯ ಯೋಜನಾ ಪ್ರದೇಶದನ್ವಯ “ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ” ಎಂಬುದರ ಬದಲಾಗಿ “ಶಿವಮೊಗ್ಗ- ಭದ್ರಾವತಿ ನಗರಾಭಿವೃದ್ಧಿ 
ಪ್ರಾಧಿಕಾರ ”, ಶಿವಮೊಗ್ಗ ಎಂದು ಶಿರೋನಾಮೆ ಬದಲಾಯಿಸಿ ಆದೇಶಿಸಿದೆ. 


PR, - 1044 
SC . - 100 + 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ರಾಜೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ ( ನಿ.441) ಕ.ರಾಸ, ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು. 

ದಾವಾ ಸಂಖ್ಯೆ: ಜೆಆರ್‌ಡಿ / ಎಎಕ್ಸ್‌ಬಿ/ 12 /2014 - 15 
ವಾದಿ 

ಪ್ರತಿವಾದಿಗಳು 
ಶಾಖಾ ವ್ಯವಸ್ಥಾಪಕರು, 

1. ಲಲಿತಾ ಎಸ್ ಕೋಂ ಎಂ . ಸಿ. ಮುನಿರಾಜು, 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., 

ನಂ .10 / , “ಮಹಿಮಾ ನಿಲಯ ” 100 ಅಡಿ ರಸ್ತೆ, 
ಕೆಂಗೇರಿ ಶಾಖೆ, ಬೆಂಗಳೂರು. 

ನೇತಾಜಿನಗರ, ಜಾಲಹಳ್ಳಿ ಕ್ರಾಸ್, ಬೆಂಗಳೂರು-57 
2 . ಎಂ . ಸಿ. ಮುನಿರಾಜು ಬಿನ್ ಎಂ .ಮಹಿಮಪ್ಪ 

ನಂ :10/1,“ಮಹಿಮಾ ನಿಲಯ ” 100 ಅಡಿ ರಸ್ತೆ , 
ನೇತಾಜಿನಗರ , ಜಾಲಹಳ್ಳಿ ಕ್ರಾಸ್ , ಬೆಂಗಳೂರು- 57. 
3 . ಎಂ .ಕದಿರೇಶ್ ಬಿನ್ ಎಂ . ಮುನಿಮಾರಪ್ಪ, 

ನಂ : 118/10, ನ್ಯೂ ನಂ :651, 1ನೇ ಕ್ರಾಸ್, 
ನೇತಾಜಿನಗರ , ಜಾಲಹಳ್ಳಿ ಕ್ರಾಸ್ , 100 ಅಡಿ ರಸ್ತೆ, 

ಚೊಕ್ಕಸಂದ್ರ ದಾಸರಹಳ್ಳಿ, ಬೆಂಗಳೂರು- 57. 

ತೀರ್ಪು ಪೂರ್ವ ಜಪ್ತಿ ಸ್ಥಿರೀಕರಣಾದೇಶ 
ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 70ರ ಪ್ರಕಾರ ವಾದಿಯು ದಾವಾ ಸಂಖ್ಯೆ: ಜೆಆರ್‌ಡಿ/ ಎಎಕ್ಸ್‌ಬಿ/112/2014 - 15 ಅನ್ನು ದಾಖಲಿಸಿದ್ದು , 
ಪ್ರತಿವಾದಿಗಳಿಂದ ದಿನಾಂಕ: 12 -12 - 2014ಕ್ಕೆ ಇದ್ದಂತೆ ರೂ .10,42,209/ - ಗಳನ್ನು ಹಾಗೂ ಅಸಲಿನ ಮೇಲೆ ಶೇಕಡ 14ರ ಹಾಗೂ 2ರ ದಂಡ 
ಬಡ್ಡಿಯೊಂದಿಗೆ ವಸೂಲಿ ಮಾಡಿಕೊಳ್ಳಲು ಡಿಕ್ಕಿ ನೀಡಲು ಕೋರಿ ದಾವೆ ಹೂಡಿರುತ್ತಾರೆ. ಸದರಿ ದಾವೆಯನ್ನು ಕಡತಕ್ಕೆ ತೆಗೆದುಕೊಂಡು ವಿಚಾರಣೆ 
ಪ್ರಗತಿಯಲ್ಲಿರುವ ಈ ಸಂದರ್ಭದಲ್ಲಿ ವಾದಿಯು ಮಧ್ಯಂತರ ಅರ್ಜಿ ಸಲ್ಲಿಸಿ ಅದರೊಂದಿಗೆ ಪ್ರತಿವಾದಿ -1ರವರ ಅಡಮಾನವಾಗದಿರುವ ಸ್ವತ್ತಿನ 
ದಾಖಲಾತಿಗಳನ್ನು ಸಲ್ಲಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 103ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ನೀಡುವಂತೆ 
ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ . 

ಅರ್ಜಿದಾರರ ಪರವಾಗಿ ವಕೀಲರಾದ ಶ್ರೀ ಹೆಚ್.ಎನ್. ಸುನೀಲ್ ಕುಮಾರ್ ವಕಾಲತ್ತು ಸಲ್ಲಿಸಿ ವಾದಿಯನ್ನು ಪ್ರತಿನಿಧಿಸಿರುತ್ತಾರೆ. ವಾದಿಯು 
ದಿನಾಂಕ : 17- 03 -2015ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103, rjw order 38 rule of 5 of CPCಯಡಿ ಅರ್ಜಿ ಸಲ್ಲಿಸಿ, ಒಂದನೇ 
ಪ್ರತಿವಾದಿಯವರು ಪಡೆದ ಸಾಲಕ್ಕೆ ಅಡಮಾನ ಮಾಡಿದ್ದ ಸ್ಥಿರಾಸ್ತಿಯನ್ನು ಬಿಬಿಎಂಪಿಯು ನೆಲಸಮ ಮಾಡಿ ರಾಜಕಾಲುವೆಯ ಭಾಗವೆಂದು ಆ ಜಾಗವನ್ನು 
ಸ್ವಾಧೀನ ಪಡಿಸಿಕೊಂಡಿರುವುದರಿಂದ, ಪ್ರಸಕ್ತ ದಾವೆಯಲ್ಲಿ ವಾದಿಯವರು ಡಿಕ್ರಿ ಪಡೆದರೂ ಅಡಮಾನ ಮಾಡಿರುವ ಸ್ಥಿರಾಸ್ತಿಯು ಲಭ್ಯವಿಲ್ಲದಂತಾಗುವ 
ಕಾರಣ ಹಾಗೂ ಒಂದೊಮ್ಮೆ ಪ್ರಸಕ್ತ ನೀಡಲಾಗುತ್ತಿರುವ ಸ್ವತ್ತನ್ನು ಪ್ರತಿವಾದಿಯವರು ಪರಭಾರೆ ಮಾಡಿದಲ್ಲಿ ಈ ದಾವೆಯಲ್ಲಿ ಪಡೆಯಲಾಗುವ ಡಿಗ್ರಿಯನ್ನು 
ಜಾರಿಗೊಳಿಸಲು ಮಾರ್ಗವಿಲ್ಲದಂತಾಗುವುದರ ಜೊತೆಗೆ ಹಣ ವಸೂಲಿಗೆ ರಹವಿಲ್ಲದಂತಾಗುತ್ತದೆಂದೂ ತನ್ಮೂಲಕ ಬ್ಯಾಂಕಿಗೆ ಅಪಾರ ನಷ್ಟವುಂಟಾಗುತ್ತದೆಂದೂ 
ಒತ್ತಿಹೇಳಿ ಈ ಬಗ್ಗೆ ಪ್ರತಿವಾದಿ -1ರವರ ಷಡ್ಯೂಲ್ ಸ್ವತ್ತುಗಳ ವಿವರಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿ ತೀರ್ಪುಪೂರ್ವ ಜಪ್ತಿ ಆದೇಶವನ್ನು ನೀಡುವಂತೆ 
ಅರ್ಜಿದಾರ ಪರ ವಕೀಲರು ಕೋರಿದ್ದುದನ್ನಾಧರಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103ರಡಿ ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಿ, 
ಪ್ರತಿವಾದಿ -1ರವರು ಈ ಕೆಳಕಂಡ ಷೆಡ್ಯೂಲ್ ಸ್ವತ್ತನ್ನು ಯಾರಿಗೂ ಪರಭಾರೆ ಮತ್ತು ಋಣಭಾರವನ್ನು ಮಾಡದಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ 103ರಡಿ ಷರತ್ತಿಗೊಳಪಟ್ಟು ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸನ್ನು ನೀಡಲಾಗಿತ್ತು. ಸದರಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು 
ತೆರವುಗೊಳಿಸಲು ಪ್ರತಿವಾದಿಗಳು ಇಚ್ಛಿಸಿದಲ್ಲಿ ದಿನಾಂಕ: 12 -12 - 2014ಕ್ಕೆ ಬಾಕಿಯಿರುವ ರೂ . 10,42 ,209 / - ( ರೂ . ಹತ್ತು ಲಕ್ಷದ ನಲವತ್ತೆರಡು ಸಾವಿರದ 
ಎರಡು ನೂರಾ ಒಂಭತ್ತು ಮಾತ್ರ) ಗಳನ್ನು ಹಾಗೂ ತದನಂತರದ ಅವಧಿಗೆ ಅಸಲಿನ ಮೇಲೆ ಶೇ . 14ರ ಹಾಗೂ 2ರ ದಂಡ ಬಡ್ಡಿಯ ಮೊಬಲಗನ್ನು ವಾದಿ 
ಸಂಸ್ಥೆಯಲ್ಲಿ ವಾದಿಯ ಹೆಸರಿನಲ್ಲಿ ಠೇವಣಿ ಮಾಡಿ, ಠೇವಣಿ ಮಾಡಿದ ಬಗ್ಗೆ ದಾಖಲೆಗಳನ್ನು ಈ ನ್ಯಾಯಾಲಯದ ತೀರ್ಪುಪೂರ್ವ ಜಪ್ತಿ ಆದೇಶದ 
ನೋಟೀಸು ತಲುಪಿದ 30 ದಿವಸಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಸೂಚಿಸಿ , ಒಂದೊಮ್ಮೆ ಬಾಕಿ ಮೊಬಲಗನ್ನು ಜಮಾ ಮಾಡಲು ತಪ್ಪಿದಲ್ಲಿ , ಏಕೆ 


R .N .I. No . KARBIL /2001/47147 POSTAL REGN . No . RNP/KA/BGS/2202 /2014 - 16 

Licensed to post without prepayment WPP No . 297 
೪೭೫೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೧೦, ೨೦೧೫ 


ಭಾಗ ೩ 


ಸದರಿ ತೀರ್ಪುಪೂರ್ವ ಜಪ್ತಿ ಆದೇಶವನ್ನು ಸ್ಥಿರೀಕರಣ ಮಾಡಬಾರದೆಂದು ನೋಟೀಸು ನೀಡಲಾಗಿತ್ತು. ಸದರಿ ನೋಟೀಸಿನಲ್ಲಿ ನಿಗದಿ ಪಡಿಸಿದ ಗಡುವು 
ಮುಗಿದಿದ್ದು, ಇದಕ್ಕೆ ಪ್ರತಿವಾದಿಯವರಿಂದ ಯಾವುದೇ ಪ್ರತಿಕ್ರಿಯೆಯಾಗಲೀ , ಆಕ್ಷೇಪಣೆಯಾಗಲೀ ಸ್ವೀಕೃತವಾಗಿಲ್ಲದ ಹಿನ್ನೆಲೆಯಲ್ಲಿ ಸದರಿ ನಿಬಂಧನಾತ್ಮಕ ಜಪ್ತಿ 
ಪೂರ್ವ ಆದೇಶವನ್ನು ಸ್ಥಿರೀಕರಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103ರಡಿ ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಿ, ಈ ಹಿಂದೆ ಹೊರಡಿಸಲಾಗಿದ್ದ 
ನಿಬಂಧನಾತ್ಮಕ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಸ್ಥಿರೀಕರಿಸಿದೆ. 

ಸ್ವತ್ತಿನ ವಿವರ 


9 East to worth Taluk on of proper 


All that piece and parcel of the property bearing Nos.8 & 9, Khata No . 910 , portion of property bearing Assessment No . 10 /2 , 
situated at CHOKKASANDRA VILLAGE, Yeshwanthapura Hobli, Bengaluru North Taluk , Dasarahalli C . M . C . Ward No . 20 , presently 
under the limits of Bruhath Bengaluru Mahanagara Palike, measuring East to West: Northern side 44 (Forty Four Feet), Southern side 
45 (Forty Five Feet) and North to South : 50 ( Fifty Feet), along with One square A . C .Sheet roofed residential house , with red oxide 
flooring, cement and bricks used for construction of walls, jungle wood used for preparation of doors and windows, with Electricity facility 
only and bounded as follows: 

East By : Property belongs to Mr.Dodamahimappa, 
West by : 20 feet wide Road , 
North by : Site No. 7 , 

South by : Site No. 10 
ದಿನಾಂಕ: 18- 08 - 2015 ರಂದು ನ್ಯಾಯಾಲಯದ ಮೊಹರಿನೊಂದಿಗೆ ಕೊಡಲ್ಪಟ್ಟಿದೆ. 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ .441) 
PD - 73 

ದಾವಾ ಪಂಚಾಯ್ತಿ ನ್ಯಾಯಾಲಯ 
SC - 05 

ಕ.ರಾಸ, ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು-18 


DJ 


S 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


